' ಹಾನಗಲ್ಲ ಕುಮಾರಸ್ವಾಮಿಗಳು 


ಎ 


ಷ್ಣ 


ಪಂಚಾಕ್ಷರಿ ಹಿರೇಮಠ 


ಐ ಬಿ ಎಜ್‌ ಪ್ರಕಾಶನ 
ಗಾಂಧಿನಗರ, ಬೆಂಗಳೂರು-560009 


Rs %ಜ11' 00 
© ಸರ್ವಸ್ವಾಮ್ಯ : ಪ್ರಕಾಶಕರದಂ. 
ಫಿ 
ಮುಖಪುಟ : ಚಂದ್ರನಾಥ್‌ 
x 
ಛಾಯಾ ಚಿತ್ರಗಳು ಃ ಎಲ್‌. ಡಿ. ಸಾತಾರಕರ್‌ 


ಜೇ 


ಮೊದಲನೆಯ ಮುದ್ರಣ : ಅಕ್ಟೋಬರ್‌ 1973. 
ಪ್ರಕಾಶಕರ : ಶ್ರೀ ಪಿ, ಎನ್‌. ಕಾಮತ್‌, ಐ ಬಿ ಎಚ್‌ ಪ್ರಕಾಶನ, ಗಾಂಧಿನಗರ 
ಬೆಂಗಳೂರು-560009, ಮುದ್ರಕರು : ಹೆಚ್‌. ಎಸ್‌. ಎನ್‌. ರಾವ್‌, ಐ ಬಿ ಎಚ್‌ 
ಪ್ರಕಾಶನ ಪ್ರಿಂಟರಿ, ರಾಮಯ್ಯ ಇಂಡಸ್ಟ್ರಿಯಲ್‌ ಎಸ್ಟೇಟ್‌, ಬೆಂಗಳೂರು-560054 


ಸ 


ಅಧಿಕೃತ ಮಾರಾಟಗಾರರು : ಇಂಡಿಯ ಬುಕ್‌ ಹೌಸ್‌, ಬೆಂಗಳೂರು-560009. 


ಅರ್ಪಣೆ 


ತೆ 


ಪರಮ ಪೂಜ್ಕರೂ, ಹಾನಗಲ್ಲ ಮಠಾಧ್ಯಕ್ಷರೂ ಆದ 


ಶ್ರೀಮ. ನಿ, ಪ್ರ. ಸದಾಶಿವ ಮಹಾಸ್ವಾಮಿಗಳ | 


ಪಾದಪದ್ಮಂಗಳಲ್ಲಿ. ' 2 .್ಪ 


ನನ್ನ ಮಾತು 


ಇಂಡಿಯಾ ಬುಕ್‌ ಹೌಸ್‌-ಕನ್ನಡ ಪ್ರಕಾಶನೋದ್ಯಮದಲ್ಲಿ ಹೊಸ 
ಮನ್ವಂತರವನ್ನುಂಟುಮಾಡಿದೆ, ನಮ್ಮ ನಾಡಿನ ಭವ್ಯ ಪರಂಪರೆಗೆ, ಕ್ಷೇತ್ರ 
ಗಳಿಗೆ, ಕವಿ-ಕಾವ್ಕಕ್ಕೆ ಹೊಸ ಜೀವಕಳೆ ತಂದುಕೊಟ್ಟಿದೆ. ಈ ನಾಡಿನ ಇತಿ 
ಹಾಸ ಬರೆಯುವ ಇತಿಹಾಸಕಾರ ಈ ಸಂಸ್ಥೆ ಸಲ್ಲಿಸಿದ ಸೇವೆಯನ್ನು ಮುಕ್ತ 
ಕಂಠದಿಂದ ಪ್ರಶಂಸಿಸದಿರಲಾರ. 

"ಹಾನಗಲ್ಲ ಕುಮಾರಸ್ವಾಮಿಗಳು' ಶಿವಯೋಗಿಗಳು. ಸಕಲ ಜೀವಿ 
ಗಳ ಲೇಸಿಗಾಗಿ ದುಡಿದವರು. ಅಂಥ ಮಹಾಸ್ವಾಮಿಗಳ ಚರಿತ್ರೆ ಬರೆಯುವ 
ಸೇವೆ ನನಗೆ ಸಿಕ್ಕಿದುದು ನನ್ನ ಭಾಗ್ಯವೆಂದು ತಿಳಿದಿದ್ದೇನೆ. 

ಈ ಚರಿತ್ರೆ ರಚಿಸುವ ಕಾಲದಲ್ಲಿ ಶಿವಯೋಗ ಮಂದಿರದಲ್ಲಿ ಕೆಲವುದಿನ 
ಗಳಿದ್ದು ಪರಮಪೂಜ್ಯರೂ, ಹಾನಗಲ್ಲ ಮಠಾಧ್ಯಕ್ಷರೂ ಆದ ಶ್ರೀ ಮ. ನಿ. 
ಪ್ರ. ಸದಾಶಿವ ಮಹಾಸ್ವಾಮಿಗಳಿಂದ ಈ ಗ್ರಂಥಕ್ಕೆ ಸಾಮಗ್ರಿ ಸಂಗ್ರಹಿಸಿದೆ. 
ಆ ಸಮಯದಲ್ಲಿ ಪೂಜ್ಯ ಶ್ರೀಗಳು ತಮ್ಮ ಗುರುಗಳ ಬಗ್ಗೆ ಅಪಾರ ಅಭಿ 
ಮಾನದಿಂದ ಹಲವಾರು ಘಟನೆಗಳನ್ನು ವಿವರಿಸಿದರು. ನನ್ನನ್ನು ಆ ಸಮಯ ' 
ದಲ್ಲಿ ತುಂಬ ಅಕ್ಕರೆಯಿಂದ ನೋಡಿಕೊಂಡರು. ಆ ಪವಿತ್ರ ಪರಿಸರದಲ್ಲಿರು ' 
ವುದೊಂದು ಪರಮಭಾಗ್ಯ. p 

ಘಟನೆಗಳನ್ನು ವಿವರಿಸಿದ ಪೂಜ್ಯ ಶ್ರೀಗಳಿಗೂ, ದ್ಯಾಂಪೂರ ಚನ್ನಕವಿ k 
ಗಳ "ಕುಮಾರೇಶ್ವರ ಪುರಾಣ” ಕ್ಕೂ, ಈ ಕೃತಿಗೆ ಬೇಕಾದಂಥ ಚಿತ್ರಗಳನ್ನು 
ನನ್ನೊಂದಿಗಿದ್ದು ತುಂಬ ಶ್ರದ್ಧೆಯಿಂದ ತೆಗೆದುಕೊಟ್ಟಿರುವ ಸುಪ್ಪಸಿದ್ಧ ಕಲಾ 
ವಿದ ಶ್ರೀ ಎಲ್‌. ಡಿ. ಸಾತಾರಕರ್‌ ಅವರಿಗೂ, ಈ ಕೃತಿಯನ್ನು ನನ್ನಿಂದ 
ಬರೆಯಿಸಿದ ಇಂಡಿಯಾ ಬುಕ್‌ ಹೌಸಿನ ಮಿತ್ರರಿಗೂ ನನ್ನ ಅನಂತ ಕೃತ ' 
ಜ್ಞತೆಗಳು. | 


ಪಂಚಾ ಕ್ಷರಿ ಹಿರೇಮಠ 


ಯುಗ ಪುರುಷ 


ಸಮಾಜಕ್ಕೆ ನಾಡಿಗೆ ತಾವು ಜೀವನದುದ್ದಕ್ಕೂ ತಪಸ್ಸು 
ಗೈದು ಪಡೆದ ಸಿದ್ಧಿ ಯನ್ನು, ತಾಯ "ಮಮತೆಯಿಂದ 
ಸಮಾಜ ಶಿಶುವಿಗೆ ನೀಡಿ-ಅದು ಆರ್ಯೋಗ್ಯಕರವಾಗಿ, 
ಸುಖವಾಗಿ ಬೆಳೆಯುವಂತೆ ಮಾಡಿದರು. ಯಾರೂ ಮಾಡ 


ಪರಮ ಪೂಜ್ಯರಾದ ಶ್ರೀ ಮ.ನಿ.ಪ್ರ. ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರು. 


po 


6 ಹಾನಗಲ್ಲ ಕುಮಾರಸ್ವಾಮಿಗಳು ' 


ಲಾರದ, ಇನ್ನುಳಿದವರಿಗೆ ಅಸಾಧ್ಯವಾದ, ಅದ್ಭುತವಾದ 
ಕಾರ್ಯ ಮಾಡಿದರೆಂದೇ ಕುಮಾರಸ್ವಾ ಮಿಗಳಂ, ಹಾನಗಲ್ಲ | 
ಈ ಯೋಗಿ ನಾಡಯೋಗಿಯಾದರು, ಯುಗಪುರುಷರಾದರು. | 

ಈ ಯೋಗಿ ಪುಂಗವ ಪ್ರಕೃತಿಟ್ರಯ, ಸಂಗೀತಬ್ರಿಯ, | 
ಕಾವ್ಯಪ್ರಿಯ. ಎಲ್ಲಕ್ಕೂ ಹೆಚ್ಚಾಗಿ ಮಾನವತಾಪ್ರಿಯ. 
ಈತ ತುಳಿದ ನೆಲ ಪಾವನವಾಯಿತು, ನೆಲಸಿದ ತಾಣ ಪುಣ್ಯ 
ಕ್ಷೇತ್ರವಾಯಿತು, ಆಡಿದ ಮಾತು ಬೆಳಕಾಯಿತು, ನೋಡಿದ ' 
ನೋಟ ಶಿವನ ಕೂಟವಾಯಿತು. ಈತ ನಡೆದಲ್ಲಿಲ್ಲ ಬೆಳ * 
ಕನ ಹೆಜ್ಜೆ ಮೂಡಿದವು. ಆಡಿದುದು ನಡೆಯಾಯಿತು. 
ನಡೆದುದು ನುಡಿಯಾಯಿತು. ಜ್ಞಾ ನ ಕ್ರೈಯೆಯಾಯಿತು. 
ಕ್ರಿಯೆಯೇ ಜ್ಞಾ ನವಾಯಿತು. 

ಇಂಥ ಮಹೋನ್ಯ ತ ಬದುಕನ್ನು ಬದು ಕದ ಶ್ರೀ 
ಕುಮಾರ ಶಿವಯೋಗಿಗಳು ಬಡತನದ. ಬವಣೆಯಲ್ಲಿ, ಕಷ್ಟ 
ಕಾರ್ಪಣ್ಯದಲ್ಲಿ ಸಿಲುಕಿದ ಮನೆತನದಲ್ಲಿ ಜನ್ಮತಾಳಿದರು. 
ಮಹಿಮಾ ಪುರುಷರ ಜನನವೇ ಹೀಗೇನೋ! 


K 
« 


ಜನನ 


ಕನ್ನಡ ನಾಡಿನ ಸಾಂಸ್ಕೃತಿಕ ಕೇಂದ್ರ ವಾದ ಧಾರವಾಡ 
ಜಿಲ್ಲೆಯ ರಾಣೀಬಿದನೂರು ತಾಲೂಕಿನಲ್ಲಿ, ಜೋಯಿಸರ 
ಹರಳಳ್ಳಿ ಎಂಬುದೊಂದು ಚಿಕ್ಕ ಗ್ರಾಮ. ಈ ಚಿಕ್ಕ ಗ್ರಾಮ 
ದಲ್ಲಿ ಸಾಲೀ ಮಠದ ಬಸವಯ್ಯ ನೀಲಮ್ಮ ದ ಹೆಸರಿನ 
ದಂಪತಿಗಳಿದ್ದ ರು. ಇವರು ಲಿಂಗಪೂಜಾನಿಷ್ಠ ರು, ಸದಾ 
ಜಾರಿಗಳು, ಆಚಾರದಲ್ಲಿ ನಿಸ್ಸೀಮರು. ಬಡತನವನ್ನೇ ಬಳು 
ವಳಿಯಾಗಿ ಭಾಗ್ಯ ವಾಗಿ ಪಡಿದರೂ ಅವರ ದಾಂಪತ್ಯ 


ಹಾನಗಲ್ಲ ಕುಮಾರಸ್ವಾಮಿಗಳು ಸ ಸು. 


ಜೀವನ ಉದಾತ್ತವಾದುದಾಗಿತ್ತು, ಆನುಕರಣೀಯ 
ವಾಗಿತ್ತು. | 
ಗುರು, ಲಿಂಗ, ಜಂಗಮ ನಿಷಾ ಗ ಪರರಾದ ಈ ದಂಪತಿ 
ಗಳ ಪುಣ್ಯಗರ್ಭದಲ್ಲಿ ಕ ೫. ೧೮೬೭ರ ಪ ಪ್ರಭವ ಸಂವತ್ಸ ರದ 
ಮಂಗಲ ಕಾಲದಲ್ಲಿ ನಂದು ಗಂಡು "ಮಗುವಿನ ಔನನ 
ವಾಯಿತು. 
ಇಂದು ಈ ವಿಜ್ಞಾನಯುಗ ನಂಬಲು ಹಿಂಜರಿಯು 
ವಂತಹ, ಪವಾಡವೆನ್ನು ವಂತಹ ಘಟನೆಗಳು, ಈ ಯೋಗಿಯ 
ಜನನಕ್ಕೆ ಹಿನ್ನೆಲೆಯಾಗಿವೆ. ಮಹಾಸಾದ್ವಿ ಶಿರೋಮಣಿ 
ಯಾದ ತಾಯಿ ನೀಲಮ್ಮನವರು ಒಮ್ಮೆ ತಮ್ಮ ಕನಸಿನಲ್ಲಿ 
ಮಾಹೇಶ್ವರ ಮೂರ್ತಿಯನ್ನು ಕಂಡರು. ಪರಮ ತೇಜಸ್ವಿ 
ಯಾದ ಆತ, ತನ್ನ ಕೈಯಲ್ಲಿದ್ದ ಪುಷ್ಪವನ್ನು, ಆ ತಾಯಿಗೆ 
ಆಶೀರ್ವದಿಸುತ್ತ “ತಾಯಿ ನಿನ್ನ ಪುಣ್ಯಗರ್ಭದಿಂದ ಓರ್ವ 
ಮಹಾಪುರುಷನ ಜನನವಾಗುತ್ತದೆ. ಆದರೆ ಆತನನ್ನ 
ನೀನು ಸಮಾಜೋದ್ಧಾರಕ್ಕಾಗಿ ಧಾರೆಯೆರೆಯಬೇಕು. ಹಾಗೆ 
ಮಾಡುತ್ತಿಯಾ?” ಎಂದಾಗ ಆ ತಾಯಿ "ಆಗಲಿ ಸ್ವಾಮಿ” 
ಎಂದು ತನ್ನ ಒಬ್ಬಗೆ ನೀಡಿದಳು. ಮಾಹೇಶ್ವರಮೂರ್ತಿಯ 
ಆಶೀರ್ವಾದವಾದ ಕೆಲ ದಿನಗಳಲ್ಲಿಯೇ ನೀಲಮ್ಮ ಗರ್ಭ 
ಧಾರಣೆ ಮಾಡಿದಳು. ಗರ್ಭದಲ್ಲಿ ಬೆಳೆಯುವ ಕೂಸು ಭವಿ 
ಯಾಗಿರಬಾರದೆಂದು ಗುರುಗಳನ್ನು ಕರೆಯಿಸಿ ಗರ್ಭಕ್ಕೆ 
ಲಿಂಗಧಾರಣೆ ಮಾಡಿಸಿದರು. 
ಮಗುವಿನ ಜನನವಾದ ನಂತರ ಎರಡು ಮೂರು ದಿನ 
ಗಳು ಕಳೆದುಹೋದಾಗ ಆ ತಾಯಿ ಈ ಪೂರ್ವದಲ್ಲಿ ಕಂಡ 
ಕನಸಿಗೆ ಪೂರಕವಾಗಿ ಒಂದು ಘಟನೆ ನಡೆಯಿತು. 
ಮಹಾಸಿದ್ದಿ ಪುರುಷರಾದ ಓರ್ವ ಜಂಗಮಮೂರ್ತಿ 


ಹಾನಗಲ್ಲ ಕುಮಾರಸ್ವಾಮಿಗಳು ' 


ಭಿಕ್ಷೆಗೆ ಇವರ ಮನೆಗೆಬಂದರು. ಬಂದು" ಭವತಿಭಿಕ್ಟಾಂದೇಹಿ' 
ಎಂದಾಗ ಮನೆಯಲ್ಲಿದ್ದ ವೃದ್ಧೆ "ಹಡೆದ ಮನೆ. ಭಿಕ್ಷೆ 
ನೀಡುವ ಹಾಗಿಲ್ಲ. ಮುಂದಾಗಿ' ಎಂದಾಗ ಜಂಗಮಮೂರ್ತಿ 
"ಮಗು ಹೆಣ್ಣೋ ಗಂಡೊಳ' ಎಂದರು. ಅದಕ್ಕೆ ಮುದುಕಿ 
"ಗಂಡು ಸ್ಟಾ ಮಿ' ಎಂದಳು. ಆಗ ಚಂಗ್‌ "ಸಂತೋಷ 
ಪಡು ತಾಯಿ. ಮನೆಗೆಬಂದಿರುವ ಜಂಗಮನಿಗೆ ಭಿಕ್ಷನೀಡು' 
ಎಂದರು. "ದಾನ ಧರ್ಮ ಮಾಡಿದರೆ ಮಕ್ಕಳು ಜಾಸ್ತಿ 
ಯಂತೆ ಸ್ವಾಮಿ. ನಾವೋ ಬಡವರು. ಈ ಮಗನೇ ಸಾಕು' 
ಎಂದಳು. ಅದಕ್ಕೆ ಜಂಗಮ 'ಈ ಮಗುವು ನಿಮಗೆ ಒಜ್ಮೆ 
ಯಾಗಿದ್ದರೆ ನಮಗೇ ಕೊಟ್ಟು ಬಿಡಮ್ಮ. ಸಂತೋಷದಿಂದ 
ಒಯು ಜೋಪಾನ ಮಾಡಿ, ಪಾರಮಾರ್ಥ ಜೀವನಕ್ಕೆ ಆತ 
ನನ್ನು ಅಣಿಗೊಳಿಸುತ್ತೇವೆ' ಎಂದರು. ಅದಕ್ಕೆ ಮುದುಕಿ 
ನಗುತ್ತ "ತಾವೇ ತೆಗೆದುಕೊಂಡುಹೋಗಿ' ಎಂದು ಜಂಗ 
ಮರ ಕಡೆ ನೋಡುತ್ತಿರುವಂತೆಯೇ, ಜಂಗಮಮೂರ್ತಿ 
ನಿಂತಿದ್ದ ತಾಣ ಬರಿದಾಗಿತ್ತು. ಕೂಸು ಜನನವಾದ ನಂತರ 
ಮತ್ತೆ ಗುರುಗಳನ್ನು ಕರೆಯಿಸಿ ಜನ್ಮ ಲಿಂಗಧಾರಣೆ ಮಾಡಿ 
ಸಿದರು ಕೂಸಿಗೆ. 

ಹನ್ನೊಂದನೆಯ ದಿನ ಒಂದು ಮಂಗಲ ಮಹೂರ್ತ 
ದಲ್ಲಿ ಮುತೆ. ದೆಯರೆಲ್ಲ ಸೇರಿ ತೊಟ್ಟಲದಲ್ಲಿಟ್ಟು ಜೋಗು 
ಳವ ಪಾಡಿದರು. ಜಗದೋದ್ದಾ ರಕನಿಗೆ. ಗುರುಗಳು ಬಂದು 
'ಸದಾಶಿವಯ್ಯ' ನೆಂದು ನಾಮಕರಣ ಮಾಡಿದರು. 

ಮಗು ದಿನಗಳೆದಂತೆ ಮುದ್ದುಮುದ್ದಾಗಿ ಬೆಳೆಯಿತು. 


ಆ ಬಟ್ಟ ಲು ಕಣ್ಣು ಗಳಲ್ಲಿ ತುಂಬಿದ ಬೆಳಕನ್ನು ಕಂಡು ಜನ | 


ಮುಗ್ಧ "ಗುತ್ತಿ ದ್ದ ದರಿ ಅಂಬೆಗಾಲಿಕ್ಕಿ ಮನೆಯ ತುಂಬೆಲ್ಲ 


ಓಡಾಡಿದರೆ ಮನೆಮಂದಿಗೆಲ್ಲ ಹಬ್ಬ. ನಗೆ ಬೆಳುದಿಂಗಳ 


- ಕ 
ಇಟು ಹ ಹುಟು ಸುಟುಟ ಓಟು EE SN 


ಹಾನಗಲ್ಲ ಕುಮಾರಸಾ ಮಿಗಳು 9 


ಸೂಸುತ್ತ ಮನೆಯಲ್ಲಿದ್ದ ಕತ್ತಲೆಯ ಕಳೆದ. ಆತನ ತೊದ 
ಲ್ನುಡಿ ಮಧುರ ಸಂಗೀತವಾಯಿತು ತಂದೆ ತಾಯಿಗೆ, ನೆರ 
ಮನೆಯವರಿಗೆ. 


ಬಾಲ್ಯ ಹಾಗೂ ಶಿಕ್ಷಕ ವೃತ್ತಿ 


ಒಂದು ಸುಮೂಹೂರ್ತದಲ್ಲಿ ತಂದೆ ತಾಯಿ ಅಕ್ಷರಾ 
ಭ್ಯಾಸಕ್ಕೆ ಪ್ರಾರಂಭಿಸಿದರು. ಸದಾಶಿವನ ಆರಂಭದ ಅಭ್ಯಾಸ 
ಅಜ್ಮಂದಿರಾದ ಪಂ. ಕೊಟ್ಟೂರಪ್ಪಯ್ಯಗಳ ಪಾಠಶಾಲೆ 
ಯಲ್ಲಿಯೇ ನಡೆಯಿತು. 
ಆರೇಳು ವರುಷದವನಾದಾಗ ಮನೆಯ ಬೆಳಗುತ್ತಿದ್ದ ಈ 
ಬೆಳಕು ಓಣಿಗೆ ಬಂತು, ಶಾಲೆಗೆ ಬಂತು. ಓಣಿಯ ಸಮವಯ 
_ ಸ್ಮರೊಂದಿಗೆ ಆಟವಾಡತೊಡಗಿದ. ಆದರೆ ಆತನ ಆಟಪಾಟ 
ಗಳಲ್ಲಿ ಆತನದೇ ಒಂದು ವೈಶಿಷ್ಟ್ಯ. ಎಲ್ಲ ಆಟಗಳಿಗಿಂತ 
ಗೋಲಿಗುಂಡಿನಾಟದಲ್ಲಿ ಆತನಿಗೆ ಆಸಕ್ತಿ ಹೆಚ್ಚು. ಈ ಆಟದಲ್ಲಿ 
ಬಾಲಕ ಸದಾಶಿವ ಅದ್ಭುತವಾದ ಗುರಿ ಸಾಧನೆ ಸಾಧಿಸಿದ. 
ಗೋಲಿಯಾಟದಲ್ಲಿಟ್ಟ ಆತನ ದೃಷ್ಟಿ,ಏಕಾಗ್ರತೆಯೇ ಮುಂದೆ 
ದೃಷ್ಟಿಯೋಗದಲ್ಲಿ ಪರಿವರ್ತನೆಯಾಯಿತು. ಮನೆ ಅಂಗಳ 
ದಲ್ಲಿ ಆಗಾಗ ಬಂದು, ದೊಂಬರು ಹೂಡುತ್ತಿದ್ದ ಆಟವನ್ನು 
ತನ್ನ ಸಹಪಾಠಿಗಳೊಂದಿಗೆ, ಓರಿಗೆಯ ಗೆಳೆಯರೊಂದಿಗೆ 
ಬಹು *ಕಂತೂಹಲದಿಂದ, ಸದಾಶಿವ ನೋಡುತ್ತಿದ್ದು 
ದುಂಟು. ಯಾವ ಅಂಜಿಕೆ ಇಲ್ಲದೆ ಆಟಗಾರರು ಗಳದ 
ಮೇಲೆ ನಡೆಯುವುದು, ಉದ್ದನೆ. ಗಳ ನೆಲದ ಮೇಲೆ ನಿಲ್ಲಿಸಿ 
ಅದರ ತುದಿಯಲ್ಲಿ ಹೊಕ್ಕಳ ಹಚ್ಚಿ, ಇಡೀ ದೇಹವನ್ನು ಅಂತ 
ರಂಗದಲ್ಲಿಯೇ ನಿಲ್ಲಿಸುವುದು-ಇದನ್ನೆಲ್ಲ ಕಂಡು ಅಚ್ಛರಿ 


10 ಹಾನಗಲ್ಲ ಕುಮಾರಸಾ ಮಿಗಳು 


ಯೊಂದಿಗೆ ಈ ಸಾಧನೆಯ ಬಗ್ಗೆ ಆಸಕ್ಕನಾದ. ಈ ಆಸ 
ಕ್ರಿ ಯೇ ಸದಾಶಿವನಲ್ಲಿ ಹಠಯೋಗ ಜಾಗೃತಿಯನ್ನುಂಟು 
ಮಾಡಿತು. ದೈವವೇ ಈ ಪೂರ್ವ ಸಿದ್ಧತೆಗೆ ಬಾಲಕನನ್ನು 
ಅಣಿಗೊಳಿಸಿರಬೇಕು. ಬರುಬರುತ್ತ ಸದಾಶಿವ ಶಾಲೆಯ 
ಅಭ್ಯಾಸಕ್ಕಿಂತಲೂ ದೃಷ್ಟಿಯೋಗ ಹಾಗೂ ಹಠಯೋಗ 
ವನ್ನೇ ಹೆಚ್ಚು ಹೆಚ್ಚು ಲೆಭ್ಯಾಸ ಮಾಡತೊಡಗಿದ. ಇದನ್ನು 
ಆತನಿಗೆ ಯಾರೂ ಕಲಿಸಲಿಲ್ಲ. ಚಿಕ್ಕ ಬಾಲಕ ಲಿಂಗಪೂಜಿಗೆ 
ಕುಳಿತನೆಂದರೆ, ಗಂಟಿಗಟ್ಟಲೆ ಅಂಗೈಯ ಆಕಾಶದಲ್ಲಿ ಗುರು 
ನೀಡಿದ ಇಷ್ಟಲಿಂಗ ಮಿನುಗುತ್ತಿದ್ದರೆ, ಒಂದೇ ಸವನೆ ಅನಿ 
ಮಿಷ ನೇತ್ರನಾಗಿ ನೋಡುತ್ತಲೇ ಇರುತ್ತಿದ್ದ. ಮಗನ 
ಲಿಂಗನಿಷ್ಠೆ ಕಂಡು ತಂದೆ, ತಾಯಿ, ಅಜ್ಮ ಎಲ್ಲರೂ ಮಂತ್ರ 
ಮುಗ್ಧರಾಗುತ್ತಿದ್ದರು. 

ಪಂ. ಕೊಟ್ಟೊರಪ್ಪಯ್ಯಗಳಿಂದಾಗಿ ಬಾಲಕ ಸದಾ 
ಶಿವಯ್ಯ ಶಾಲೆಯ ಅಭ್ಯಾಸದೊಂದಿಗೆ ಮುಖ್ಟನಾರ್ಯರ, 
ನಿಜಗುಣರ ಪದ್ಯಗಳನ್ನೂ ಕಂಠಪಾಠ ಮಾಡಿ ಹಾಡುತ್ತಿದ್ದ. 
ಶಾಲೆಯ ಅಭ್ಯಾ ಸದಲ್ಲೂ. ಜಾಣನಾಗಿಯೇ ಇದ್ದ. ತುಂಬಿದ 
ಮನೆಗೆ ಬಡತನವೇ" ದಾಳಿಯಿಕ್ಕಿರುವಾಗ ; ಸದಾಶಿವಯ್ಯನ 
ವಿದ್ಯಾಭ್ಯಾಸ ನಿರಾತಂಕವಾಗಿ ಸಾಗಲು ಸಾಧ್ಯವಾಗಲಿಲ್ಲ. 
ದುರ್ದೈವದಿಂದಾಗಿ ಸದಾಶಿವಯ್ಯನ ತಂದೆ ಬಸವಯ್ಯ 


ನವರು ಲಿಂಗೈಕ್ಕರಾದುದು ಮನೆತನಕ್ಕೆ ಸಹಿಸಲಾರದ : 


ಆಘಾತವಾಯಿತು, ಚಿಕ್ಕವರಾದ ಸದಾಶಿವಯ್ಯ ಹಿಟ್ಟಿನ 
ಭಿಕ್ಷೆಗಾಗಿ ಭಕ್ತರ ಮನೆ ಮನೆಗೆ ಹೋಗಬೇಕಾಗಿ ಬಂತು. 
ಓದಿ ಜಾಣನಾಗಬೇಕಾದ ಬಾಲಕ ಮನೆಯ ಭಾರ ಕಡಿಮೆ 


ಮಾಡಲು ಭಿಕ್ಷಾಟನೆ ಮಾಡಬೇಕಾಗಿ ಬಂತು. ಬಹುಶಃ ' 
ಮುಂದೆ ವಿರಕ್ಕನಾಗಲಿರುವ ಮಗುವಿಗೆ ಈಗಿನಿಂದಲೇ j 


POO ES 


೫1% 


ಹಾನಗಲ್ಲ ಕುಮಾರಸ್ವಾಮಿಗಳು 11 


ಅಹಂಕಾರ ನಿರಸನದ ಪಾಠವೇನೋ! ದೈವದ ಇಚ್ಛೆ ಹಾಗೇ 
ಇರಬೇಕು. ಬೆಳಗಿನಲ್ಲಿಲ್ಲ ಭಿಕ್ಬಾಟನೆ. ಮಧ್ಯಾ ಹ್ಗ “ ಮಾತ್ರ 
ಶಾಲೆ. ಈ ಒಪ್ಪೊತ್ತಿ ನ ಶಾಲೆಯ ಓದು ಅವರ ತೃಷೆ GN ಹಿಂಗಿ 
ಸಲಿಲ್ಲ. ಒಮ್ಮೆ ಭಿಕ್ಷಾಟನೆಗೆ ಹೋದಾಗ ಅವರ ವನಕ್ಕೆ 
ಹೊಸ ತಿರುವು ಬಂತೆಂದು ಹೇಳಬೇಕು. ಓರ್ವ ಆ 
'ನೀನು ಬುದ್ಧಿ ವಂಶನಾಗಬೇಕು ಸ್ವಾಮಿ. ಓದಬೇಕಾದ 
ವಯಸ್ಸಿನಲ್ಲಿಯೇ ಭಿಕ್ಟಾಟನೆಗೆ ನಿಂತುಬಿಟ್ಟಿರೆ ಗತಿ? ಮನೆಯ: 
ತೊಂದರೆ ಏನೇ ಇರಲಿ, ಓದು. ಭಿಕ್ಷೆ ಬೇಡುವುದನ್ನು ಬಿಡು' 
ಎಂದು ಹೇಳಿದನಲ್ಲದೆ ಭಿಕ್ಷೆ ಬೇಡುವುದರ ಬಗ್ಗೆ ಕೊಂಚ 
ಹಗುರವಾಗಿಯೂ ಮಾತನಾಡಿದ. ಭಾವುಕನಾದ ಬಾಲಕ 
ಸದಾಶಿವಯ್ಯನಿಗೆ ಆ ಮಾತುಗಳು ಮನನೋಯಿಸಿದವು. 
ಅಲ್ಲಿಂದ ಬಂದವನೇ ಯಾರಿಗೂ ಏನನ್ನೂ ಹೇಳದೆ ಬಟ್ಟಿ 
ಒಗೆಯಲೆಂದು ಬಾವಿಗೆ ಹೋದವನು, ತಿರುಗಿ ಮನೆಗೆ 
ಹೋಗಲೇ ಇಲ್ಲ. ಬಾವಿಗೆ ಬಂದಿದ್ದ ಓ ಣಿ ಯ ಜನರ 
ಕೈಯಲ್ಲಿ, ತೊಳೆದ ಬಟ್ಟೆಯನ್ನು ಕಳಿಸಿ, ಹಸಿದ ಹೊಟ್ಟಿ 
ಯಲ್ಲಿಯೇ ಕಜ್ಮರಿಗ್ರಾಮಕ್ಕೆ ನಡೆದ. ಆ ಊರಿನಲ್ಲಿ ಶಾಲೆ 
ಚೆನ್ನಾಗಿದೆಯೆಂದು ತಿಳಿದ ಆತ, ಅಲ್ಲಿಯೇ ತನ್ನ ಮುಂದಿನ 
ಅಭ್ಯಾಸ ಮುಂದುವರಿಸಬೇಕೆಂಬ ಆಸೆಯಿರಿಸಿಕೊಂಡು, 
ಯುದ್ದ ಕ್ಕೂ ಭವಿಷ್ಯದ್‌ ಜೀವನದ ಬಗ್ಗೆ, ಮನೆಯ 
ದಾರುಣ ಸ್ಥಿತಿಯ ಬಗ್ಗೆ, ತಾಯ ಬಗ್ಗೆ ಯೋಚಿಸುತ್ತಾ, | 
ನಡೆದ. ಅಂತೂ ಹೊತ್ತು ನೆತ್ತಿ ಗೇರಿದಾಗ ಕಜ್ಮರಿಗ್ರಾಮ 
ತಲುಖದ. ಊರಹಿರಿಯರ ಮನೆಗೆ ಹೋಗಿ ತನ್ನ ಸಿ ತೆಗತಿ 
ತಿಳಿಸಿದ, ತನ್ನ ಓದಬೇಕೆನ್ನುವ ಆಸೆಯನ್ನೂ ಅಿಯೆಿದ. 
ಕಜ್ಮ್ಜರಿಯ ಹಿಶೇಮಕದ ರಾಜಯ್ಯ ನವರು ಬಾಲಕನ ಸ 
ಯಕ್ಕೆ ಬಂದರು. ತೇಜಃಪುಂಜವಾದ ಕಣ್ಣುಗಳು, ಸ 


12 ಹಾನಗಲ್ಲ ಕುಮಾರಸ್ವಾಮಿಗಳು ಜೆ 


ದಲ್ಲಿರುವ ಪ್ರಶಾಂತತೆ, ದೃಢತೆ, ನಿಶ್ಚಲತೆ ಕಂಡ ಊರಿನಜನ 
ಆತನಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿ ಮನೆ 
ಮಾಡಿದೆಯೆಂಬುದನ್ನು ಅರಿತು, ಸಂತಸಗೊಂಡು ಆತನ 
ಸಹಾಯಕ್ಕೆ ಬಂದರು. ಕೆಲವರು ಪುಸ್ತಕ ಕಳೊಡಿನಿದರು, 
ಉಡಲು ಬಟ್ಟಿ ಕೊಡಿಸಿದರು. ಸದಾಶಿವಯ್ಯನಿಗೆ ತಾನಿನ್ನು 
ಮುಂದುವರಿಯಬಲ್ಲೆ ಎಂಬ ಭರವಸೆ ಮೂಡಿತು. ಅಲ್ಲಿಂ 
ದಲೇ ಜನ್ಮ ನೀಡಿದಾ ತಾಯಲ್ಲಿ ಕ್ಷಮೆಕೋರಿ “ನೋಡಮ್ಮ 
ನಿನ್ನ ಮಗ ಓದಿ ಜಾಣನಾಗುತ್ತಾನೆ. ಅಲ್ಲಿಂದ ನಿನ್ನ ಮನೆ ' 
ತನಕ್ಕೆ ಕೀರ್ತಿ ತರುತ್ತಾನೆ. ಈಗ ನನ್ನನ್ನು ಕ್ಷಮಿಸಿಬಿಡಮ್ಮ' 
ಎಂದು ಮನದಲ್ಲಿಯೇ ಕ್ಷಮೆ ಬೇಡಿ ಕಣ್ಣೀರುಗರೆದ, ಕೆಲ 
ನಿಮಿಷ. ಮತ್ತೆ ಧೈರ್ಯ ತಂದುಕೊಂಡು ಏಕಾಗ್ರ ಚಿತ್ತ 
ನಾಗಿ ಓದಿನಲ್ಲಿ ಮಗ್ನನಾದ. 

ಗುರುಗಳ ಪರಮ ಪ್ರೀತಿಗೆ ಪಾತ್ರನಾದ. ತನ್ನ ಸದಾ 
ಜಾರ ಹಾಗೂ ಅಂಥ ಎಳೆಯ ವಯಸ್ಸಿನಲ್ಲಿಯೇ ಸಾಧಿಸಿದ 
ಲಿಂಗಾನುಸಂಧಾನದಿಂದ ಊರ ಹಿಕೇಮಕದ ಸ್ಟಾ ಖಂಗಳಿಗೆ 
ಅಚ್ಚು ಮೆಚ್ಚಿ ನವನಾದ. | 

"ಮುಲ್ಕಿ ಪರೀಕ್ಷೆ ಕೊಟ್ಟಾಯಿತು. ಆದರೆ ಅಚ್ಚರಿಯ 
ಮಾತೆಂದರೆ ತುಂಬ ಬುದ್ಧಿ ವಂತನಾದ ಈ ಬಾಲಕ, ಮುಲ್ಯ 
ಪರೀಕ್ಷೆಯಲ್ಲಿ ಉತ್ತಿ ರ್ಣನಾಗಲಿಲ್ಲ. ಇದರಿಂದಾಗಿ ಸ 
ಶಿವಯ್ಯ ಕಟ್ಟಿದ ಕನಸು ನುಚ್ಚು ನೂರಾಯಿತು. ಕಟ್ಟಿ 
ಗ್ರಾ ಮದಲ್ಲಿ ಸು ಗೆ ಇರಲು ಮನಸ್ಸಾ ಗಲಿಲ್ಲ. ಅಲ್ಲಿಂದ 
ಹೊರಟು ತಾಯ ತವರೂರಾದ ಲಿಂಗದಹಳ್ಳಿ, ತಲುಏದ. 
ಜೀವನದಲ್ಲಿ ತುಂಬ ನಿರಾಶೆಯನ್ನುಂಟು ಮಾಡಿತ್ತು ಈ 
ಅನುತ್ರಿ ರ೯ತೆ. ಮನಸ್ಸು ನೂರು ಸಮಸ್ಯೆಗಳ ಆ ಗ ರ 
ವಾಯಿತು. 


ಹಾನಗಲ್ಲ ಕುಮಾರಸ್ವಾಮಿಗಳು 13 


| ಮುಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆ ಪಡೆಯಲಾರದ ಸದಾ 

| ಶಿವಯ್ಯ ಹೊಸ ಸಾಹಸಕ್ಕೆ ಸೈ ಹಾಕಿದ. ತಾನೇ ಅಧ್ಯಾಪಕ 
ನಾಗಿ ಟ್ರ ಊರಲ್ಲಿ ಜಾಸ್‌ ಜೆ ಆರಂಭಿಸಿದ. ವಿದ್ಯಾರ್ಥಿ 
ಗಳು ಬಂದರು. ಶ್ರ ದ್ದೆ ಯಿಂದ ಮಕ್ಕ ಳಿಗೆ ವಿದ್ಯಾ ಭಾ ಸು 
ಮಾಡಿಸತೊಡಗಿದ. ಮಕ್ಕಳ ಪಾಲಕರು ತಮ್ಮ ರ್‌ 
ಓದಿನ ಬಗ್ಗೆ ತೃಖ್ತಿ ಪಡೆಯತೊಡಗಿದರು. ಶಾಲೆ ಚೆನ್ನಾ 
ಗಿಯೇ ನಡೆಯತೊಡಗಿತು. ಹೊಟ್ಟೆಯ ಪ್ರಶ್ನೆ ಬಿಟ್ಟಿತು. 
ಸದಾಶಿವಯ್ಯನಿಗೆ ಹೊಟ್ಟಿಯ ಹೆಸಿವೆಗಿಂತ ನೆತ್ತಿಯ ಹಸಿವೆ 
ಅಧಿಕವಾಗಿತ್ತು. ಅದಕ್ಕಾಗಿ ಲಿಂಗದಹಳ್ಳಿ ಯಲ್ಲಿಯೇ ಇದ್ದ 
ಆಧ್ಯಾತ್ಮ ವಿದ್ಯೆಯಲ್ಲಿ ಬಲ್ಜಿದರಿನಿಸಿದ್ದ ಸಮಾಳದ ಬಸಯ್ಯ 
ನವರಲ್ಲಿಗೆ ಹೋಗಿ, ತನ್ನ ಹಸಿವೆಯ ವಿಷಯ ತಿಳಿಸಿದ. ಬಸ 
ಯ್ಯ ನವರು ಪಾರಮಾರ್ಥ ಸಾಧಕರು. ಎಳೆಯನ ಕಣ್ಣಲ್ಳಿ 

| ಕಣ್ಣಿ ಟ್ಟು ನೋಡಿ ಏನೋ ಅಭೂತಪೂರ್ವವಾದುದನ್ನು 
ಕಂಡವ ೩8 ಸಂತಸಗೊಂಡರು. ಈತ ಅಸಾಮಾನ್ಯನೆಂಬು 
ದನ್ನೂ ಕಂಡುಕೊಂಡ ಅವರು ಆ ಕೂಡಲೇ "ನಿನ ಗೆ 
ವೇದಾಂತ ಹೇಳಿಕೊಡುವುದು ನನ್ನ ಭಾಗ್ಯ' ಎನ್ನುತ್ತ 
ನಿಜಗುಣ ಶಿವಯೋಗಿಗಳ "ಸೈವಲ್ಯಪದ್ಧ ತಿ' ಆರಂಭಿಸಿಯೇ 
ಬಿಟ್ಟರು. ಸದಾಶಿವಯ್ಯ ಬಸಯ್ಯನವರು ಹೇಳಿದುದಕ್ಕಿಂ 
ತಲೂ ಹೆಚ್ಚು ಹೆಚ್ಚು, ಸ್ವತಃ ಪರಿಶ್ರಮವಹಿಸಿ, ನಿಜಗುಣ 
ಶಿಪಯೋಗಿಗಳ ಸಾಹಿತ್ಯವನ್ನು ಕರತಲಾಮಲಕ ಮಾಡಿ 
ಕೊಳ್ಳ ತೊಡಗಿದ. 


ಸಾಸಿರದಳ ಕಮಲ ಅರಳಿತು 


ನಿಜಗುಣರ ಇಷ್ಟ-ಪ್ರಾಣ-ಭಾವಲಿಂಗಗಳ ಸೂಕ್ನ್ಮಾತಿ 
ಸೂಕ್ಷ್ಮ ತಿಳುವಳಿಕೆಯನ್ನು ನೀಡುವ 'ಕೈವಲ್ಯ ಪದ್ಧತಿ 


14 ಹಾನಗಲ್ಲ ಕುಮಾರಸ್ವಾಮಿಗಳು 


ಸದಾಶಿವಯ್ಯನವರ ಬಾಳನ್ನು ಬಹು ಉದಾತ್ಮಗೊಳಿಸಿತು. 
ಲಿಂಗಪೂಜಿಯಲ್ಲಿ ನಿರತರಾದರೆ ಬಾಹ್ಯಲೋಕದ ಪ್ರ ಜ್ಞೆ 
ಇರುತ್ತಿರಲಿಲ್ಲ. "ನಿಜಗುಣರ ಗ 1 ಂಥಗಳ ಸತತಾಧ್ಯಯನೆ 
ದಿಂದಾಗಿ ಅವರಲ್ಲಿದ್ದ ವೈ ರಾಗ್ಗ. ಇನ್ನೂ ಬಲಿಯಿತು. ಈ 
ಎಳೆಯ ವಯಸ್ಸಿನಲ್ಲಿಯೇ ಎಲ್ಲದರ ಮಮಕಾರವನ್ನೂ 
ತೊರೆದು ವೀರ ವಿರಾಗಿಯಾದರು. ಅರಿಷಡ್ವರ್ಗಗಳನ್ನು 
ಮಾರಿ ನಿಂತ ಮಹಿಮರಾದರು. 

ಈ ಅವಧಿಯಲ್ಲಿ ಅದೆಷ್ಟೋ ಸಲತಾಯಿ ಬಂದು ಕರೆ 
ದರು-ಊರಿಗೆ ಬಾಯೆಂದು. ಅವರು ಹೋಗಲೊಪ್ಪಡೆ 
ಪ್ರತಿಸಲವೂ ತಯಗ ಸಮಾಧಾನ ಹೇಳಿಕಳಿಸುತ್ತ ' 
ಬಂದರು. | ಕ್ವ 


ಈಗ ಮತ್ತೆ ತಾಯ ಆಗಮನ. ಮಗನಿಗೆ ಮದುವೆಯ 
ವಯಸ್ಸು. ಮದುವೆ ಮಾಡಿದರೆ ಸಂಸಾರದಲ್ಲಿ ಮಗನಿಗೆ 
ಆಸಕ್ತಿ ಬೆಳೆದು, ಮಗ ಮನೆಯಲ್ಲಿರುವಂತಾಗಬಹುದೆಂಬ 
ವಿಚಾರ, ತಾಯ ಮಮತೆಯಲ್ಲಿ ಮನೆ ಮಾಡಿತ್ತು. ಆದರೆ 
ಆತ ಈ ಮಾಯಾಜಾಲದಲ್ಲಿ ಸಿಕ್ಕುವಂಥಾತನಲ್ಲವೆಂಬುದು 
ತಾಯ ಮೋಹಕ್ಕೆ ತಿಳಿಯುವುದೆಂತು? ತನ್ನ ತವರುಮನೆ 
ಯಲ್ಲಿದ್ದ ಮಗನನ್ನು ಕರೆದೊಯ್ದು ಮದುವೆಮಾಡ 
ಬೇಕೆಂದು ಬಂದ ತಾಯಿಗೆ ಮತ್ತೆ ನಿರಾಶೆ. “ಸದಾಶಿವಯ್ಯ ನವ 
ರದು ಒಂದೇ ಹೆಠ- “ಸಂಸಾರ ನನಗೆ ಸಲ್ಪದು ತಾಯಿ, ಸತ್ಯ 
ವಾದ, ಚಿರಂತನವಾದ, ಲೋಕಹಿತಾರ್ಥವಾದ ಪ್ರ ಪಂಚೆಕೆ, 
ನನ್ನನ್ನೇ ನಾನು ಅರ್ಬಸಿಕೊಳ್ಳ ಬೇಕೆಂದು ನಿರ್ಜಯಿಸಿದ್ದೆನೆ. A 
ನನ್ನನ್ನು ಈ ಮಾರ್ಗದಿಂದ ವಿಮುಖನಾಗುವಂತೆ ನೀನು ' 
ಮಾಡಬೇಡ. ನಾನು ಆರಿಸಿಕೊಂಡಿರುವ ಮಾರ್ಗ ಸರಿ * 


3 


ಹಾನಗಲ್ಲ ಕುಮಾರಸ್ವಾಮಿಗಳು 15 


ಯಾಗಿದೆ ಎಂದು ನಾನು ಅರಿತಿದ್ದೇನೆ. ನೀನೂ ಆಶೀರ್ವ 
ದಿಸು” ಎಂದು ತನ್ನ ದೃ ಢ ನಿಲುಮೆ ತಿಳಿಸಿದ. ತನ್ನ ಖಾಸಗಿ 


ಪಾಠಶಾಲೆಯ ಮ ಬಂದುದನ್ನೆಲ್ಲ” ತಾಯ 


| ಪಾದಕ್ಕ ರ್ಬಸನಿ ಆ ಸ್ಥಳದಿಂದ ಆ ಕೂಡಲೇ ಹೊಠಡುತ್ತಾ ನೆ. 


ಎಲ್ಲ ಮೋಹವನ್ನೂ ಒಮ್ಮೆಲೇ ಕಿತ್ತೆಸೆದು ಧೀರೋದಾತ್ರತೆ 
ಯಿಂದ ಸಮಾಜ ಪುರುಷನಾಗಲು ಹೊರಡುತ್ತಾನೆ. 


ಲಿಂಗದಹಳ್ಳಿಯಿಂದ-ಹೂಬಳ್ಳಿಗೆ 


ಆ ಹೊತ್ತಿಗಾಗಲೇ ಹುಬ್ಬಳ್ಳಿಯ ಆರೂಡರು ವೇದಾಂತ 
ಮಾರ್ಗದಲ್ಲಿ ನಿಸ್ಸೀಮರೆಂದು ದೇಶದ ತುಂಬೆಲ್ಲ ಕೀರ್ತಿ 


ಹಬ್ಬಿತ್ತು. ನಿಜಗುಣ ಸಾಹಿತ್ಯವನ್ನು ಇನ್ನೂ ಆಳವಾಗಿ ಅರಿ 
 ಯೋಣ ಎಂಬ ವಿಚಾರದಿಂದ ಸದಾಶಿವಯ್ಯ ಹುಬ್ಬಳ್ಳಿಗೆ 


ಬಂದು ರುದ್ರಾಕ್ಷಿ ಮಠದಲ್ಲಿ ವಾಸ ಮಾಡಿದರು. ಆರೂಢ 
ರಲ್ಲಿ ವೇದಾಂತ ಅಧ್ಯಯನ ಆರಂಭಿಸಿದರು. ನಿಜಗುಣರ 
ಷಟ್‌ಶಾಸ್ತ್ರ ಗ್ರಂಥಗಳ ಅಧ್ಯಯನ ನಡೆಯಿತು. ಆರೂಡರಿಗೆ 
ಈ ಶಾಸ್ತ್ರದ ಮೇಲಿರುವ ಪ್ರಭುತ್ವ, ಸದಾಶಿವಯ್ಯನವರಿಗೆ 
ಮೆಚ್ಚೆ ಕೆಮಾದರೂ, ಇಷ್ಟಲಿಂಗದ ಬಗ್ಗೆ ಆರೂಡರಲ್ಲಿದ್ದ 
ಅನಾಸಕ್ತಿ, ಅವರ ಮನಸ್ಸನ್ನು ನೋಯಿಸಿತಲ್ಲದೆ ವಿಚಾರ 
ಮಾಡಲು ಹಚ್ಚೆ ತು. ಇಷ್ಟಲಿಂಗ ಬರೀ ಬಾಹ್ಯದ ಕುರುಹು. 
ಅದನ್ನು ಧರಿಸುವುದು ಅಂಥ ಮಹತ್ವದ್ದಲ್ಲ. -ಬಾಹ್ಯಾಚಾರ 
ಣೆಗೆ ಮಹತ್ವ ಕೊಡಬಾರದು-ಎಂಬ ವಿಚಾರಗಳನ್ನು ಆರೂ 
ಢರು ಹೇಳಿದಾಗ ಸದಾಶಿವಯ್ಯನವರನ್ನು ಗೊಂದಲಕ್ಕೆ 
ಈಡುಮಾಡಿತು. ಹುಬ್ಬಳ್ಳಿಯ ಎರಡೆತ್ತಿನ ಮಠದ ಶ್ರಿಗಳು 
ಶಿವಾನುಭವದಲ್ಲಿ ನಿಷ್ಠಾ ತರಾಗಿದ್ದರು. ಆಗ ಸದಾಶಿವಯ್ಯ 


16 ಹಾನಗಲ್ಲ ಕುಮಾರಸ್ವಾಮಿಗಳು 


ನವರು ಅವರಲ್ಲಿಗೆ ಹೋಗಿ ತಮ್ಮ ದುಗುಡವನ್ನು ತೋಡಿ 


ಕೊಂಡರು. ಈ ವಿಚಾರದಲ್ಲಿ ಸಾಕಷ್ಟು ಮಥನ ನಡೆಯಿತು. ' 


ಆದರೂ ಸದಾಶಿವಯ್ಯನವರಿಗೆ ಸಮಾಧಾನ ಉಂಟಾಗಲಿಲ್ಲ. 
ಇದನ್ನರಿತ ಶ್ರಿಗಳು ಸದಾಶಿವಯ್ಯನನ್ನ ಕರೆದು "ನೀನು 
ಎಮ್ಮಿಗನೂರಿಗೆ ಹೋಗು. ಮಹಾಸಿದ್ಧಿ ಪುರುಷರಾದ ಜಡೆ 
ಸಿದ್ಧರಿದ್ದಾರೆ. ಅಲ್ಲಿ ನಿನ್ನ ಸಂಶಯಕ್ಕೆ ಪರಿಹಾರ ಸಿಕ್ಕೇ ಸಿಗು 
ಶ್ರ ಡೆ' ಎಂದು ಅಪ ಪೃಣೆ ಕೊಡಿಸಿದರು. ಶ್ರೀಗಳ ಅಪ್ಪಣೆ 
ಯಂತೆ ಎಮ್ಮಿಗನೂರಿಗೆ ಪಾದಯಾತ್ರೆ ನಡೆಯಿತು ಸದಾ 
ಶಿವಯ್ಯನವರಿಂದ. ಎಪ್ಪತ್ತು ಎಂಭತ್ತು ಮೈಲು ಪ್ರವಾಸ. 
ಹತ್ತೆಂಟು ದಿನದ ಈ ಕಾಲು ನಡಿಗೆಯ ಕಾಲದಲ್ಲಿ ಕೆರೆ 
ಬಾವಿಗಳು ಸಿಕ್ಕಾಗ ಸ್ನಾನ ಪೂಜೆ ತೀರಿಸಿಕೊಳ್ಳುವುದು, 
ಊರು ಸಿಕ್ಕಾಗ ಲಿಂಗವಂತ ಭಕ್ತರಲ್ಲ ಕಂತಿಭಿಕ್ತೆ ಪ್ರಸಾದ 
ಅಂತೂ ಒಮ್ಮೆ ಎಮ್ಮಿಗನೂರು ತಲುಬದರು. 

ಇತ್ತ ಪರಮ ಸಿದ್ಧಿ ಪುರುಷರಾದ ಜಡೆಸಿದ್ದರು ಓರ್ವ 
ಶಿವಯೋಗಿ ಇಲ್ಲಿಗೆ ದಯಮಾಡಿಸಲಿದ್ದಾ ನೆ- ಎಂಬುದನ್ನ 
ರಿತು ಎಂದಿಗಿಂತಲೂ ತಮ್ಮ ಮಠದಲ್ಲಿ ಹೆಚ್ಚಿ ನವ್ಯ ವಸ್ಥೆ 
ಮಾಡಿಸಿದರು. ಅಲ್ಲಿದ್ದ ಜನ ಮಹಿಮಾ ಎ | ದರ್ಶನಕ್ಕೆ 
ಕಾದು ನಿಂತರು. 

ಸದಾಶಿವಯೃ್ಕನವರು ಆಗಮಿಸಿದರು. ಬ ರದ ನಿಲು 
ಉನ, ಆಜಾನುಬಾಹು, ಹೊಳಪು ಕಣ್ಣು ಛ್ಸ, ಶ್ರ ಶಾಂತ 
ವಾದ ಮೊಗದ, ಎಣ್ಣಿಗಬ್ಬನ ತೇಜಸ್ವಿ ನಿನವಿರಾಗಿಯ 
ಕಂಡ ಸಿದ್ಧರು ಮುಗುಳುನಗೆಸೂಸಿ, ಅವರು ಬಂದಉದ್ರೇಶ 
ವನ್ನು ತಮ್ಮ ೪ ತಪಸ್ಸಿನಿಂದ ಮೊದಲೇ ಅರಿತ ಜಡೆಸಿ ದ್ದ ರು 
ವಸ್ತ್ರ ತೆಗೆದುಕೊಂಡು ಗಂಟಿಹಾಕ ಕೊರಳಲ್ಲಿ ಧರಿಸಿ 
ಕೊಂಡರು. ಸಾ ನವರು ಸಮಾಪ ಬಂದಕೂಡಲೇ 


ಆ ಬ್‌ NI 


ತಾವೇ ಎದು ಕೈ ಜೋಡಿಸಿ ನಿಂತರು-ಸ್ವಾಗತಿಸಲು. ಸಿದ್ಧ ರ 
ಹ ಪ್ರ ವರ್ತನೆ ಜು ಜನತೆಗೆ ಅಚ್ಚರಿ. ಸದಾಶಿವಯ್ಯನವರಿ 
' ಜಡೆಸಿದ್ದರ ಕೊರಳಲ್ಲಿದ್ದ ಲಿಂಗವಸ್ತ ವನ್ನು ಕಂಡು ತನ್ನ 
| ಸಂಶಯಕ್ಕೆ ಪರಿಹಾರ. ಸಿಕ್ತ ತೆಂದು Sf ಸಿದ್ದ 
ರಿಗೆ ಸಾಷ್ಟಾ ೦ಗ ನಮಸ್ಕಾ 3 ಮಾಡಿದರು. ಆಗ ಜಡೆಸಿದ್ದ ರು 

ಆನಂದಬಾಷ್ಪ ಉದುರಿಸ ಸುತ್ತ "ನೀನು ಶಿವಯೋಗಿ....ನೀನು 

ಶಿವಯೋಗಿ' ಎಂದು ಅಪ್ಪಣೆ ಕೊಡಿಸಿದರು. ಜಡೆಸಿದ್ದರ 
ಸಿದ್ದಿಗೆ ಸದಾಶಿವಯ್ಯನವರ ಮನ ಮಾರು ಹೋಯಿತು. 
ತಮ್ಮ ಮುಂದಿನ ಮಾಗದ ಬಗ್ಗೆ ಕೇಳಿ ತಿಳಿಯ 
ಬೇಕೆಂದ ಸದಾಶಿವಯ್ಯನವರು "ನಾನುಇನ್ನುಮಖಂದೆ ಎಲ್ಲಿಗೆ 
| ಹೋಗಬೇಕು ಎಂದರು. ಅದಕ್ಕೆ ಸಿದ್ದ ರು "ಹುಬ್ಬಳ್ಳಿಗೇ 
 ಹೋಗು!'ಎಂದು ಅಪ್ಪಣೆ ಮಾಡಿದರು. ಮಹಾತ್ಮ ರ ಅಪ್ಪಣೆ 
'  ಹಾಜೀ ಆಗಲಿ ಎಂದು ಕೆಲದಿನಗಳ ನಂತರ ಮತ್ತೆ ಹುಬ್ಬ 
ಳಿಗೆ ಪಾದಯಾತ್ರೆಯಿಂದ ಮರಳಿದರು. 


\ ಹಾನಗಲ್ಲ ಕುಮಾರಸ್ವಾಮಿಗಳು 11 


ಪರಮಗುರುವಿನ ಸಾನ್ನಿಧ್ಯ 


ಆ ಕಾಲದಲ್ಲಿ ಮಹಾ ಮಹಿಮಪುರುಷರೆಂದ ಕೀರ್ತಿ 
ಪಡೆದಿದ್ದ ಎಳಂದೂರು ಬಸವಲಿಂಗ ಮಹಾಸ್ಟಾ ಮಿಂಗಳ 
ವರು ಲೋಕಸಂಚಾರ ಕೈಕೊಂಡು ಹುಬ್ಬಳ್ಳಿಗೆ ದಯ 
ಮಾಡಿಸಿದರು. ಸದಾಶಿವಸ್ವಾಮಿಗಳು ಆರೂಡದಲ್ಲಿದ್ದಾಗ 
ಎಳಂದೂರು ಶ್ರೀಗಳು ಆರೂಢರಲ್ಲಿಗೆ ದಯಮಾಡಿಸಿದರು. 
ಅವರೀರ್ವರಲ್ಲಿ ದ್ರ 1ತ, ವಿಶಿಷ್ಠಾದ್ವೈತ, ಶಕ್ತಿ ವಿಶಿಷ್ಟಾ 
ದ್ವೆ ತ, ನಿಜಗುಣರ ಶಾಸ ದ ಬಗೆ. ಜರ್ಜೆ ನಡೆಯಿತು. 
ಕಾಲದಲ್ಲಿ ಸದಾಶಿವಸ್ಥಾ ಮಿಗಳು ಆರೂಢರ ಪರವಾಗಿ 


18 ಹಾನಗಲ್ಲ ಕುಮಾರಸ್ಥಾಮಿಗಳು / 


ಕೆಲವು ಸಲ ಉತ್ತರ ನೀಡಿದರು. ಸದಾಶಿವಸ್ವಾವಿಗಳ 
ಬುದ್ಧಿ ಕೌಶಲ್ಯ, ಪ್ರ 'ತಿಚಿಗೆ ಮೆಚ್ಚಿ ದ ಎಳಂದೂರು "ಶಿಗಳು 
ಸಂಚಾರಕ್ಕೆಂದು ಹೊರಗೆ ದಕಣ ಹೋಗಿ ಅವರ 
ವಿಚಾರವಾಗಿ ಸವಿಸ್ತಾರ ತಿಳಿದುಕೊಂಡರು. ಎಳಂದೂರು 
ಶ್ರಿಗಳ ಬಗ್ಗೆ ಈ ಮೊದಲೇ ಕೇಳಿ ತಿಳಿದಿದ್ದ ಸದಾಶಿವಸ್ಥಾಮಿ 
ಗಳಲ್ಲಿ ಅವರ ಬಗ್ಗೆ ಭಕ್ತಿ ನೆಲೆಯೂರಿತ್ತು. ಈಗ ಅದು 
ಬಲಿತು ಅವರ ಶಿಷ್ಯತ್ನ ಕ್ಕಾಗಿ ಹವಣಿಸಿತು. ಎಳಂದೂರು 
ಬಸವಲಿಂಗಸ್ವಾಮಿಗಳು ಪರಮ ಸಂತಸದಿಂದ ಸದಾಶಿವ 
ಸ್ವಾಮಿಗಳನ್ನು ಶಿಷ್ಯನೆಂದು ಅನುಗ್ರಹಿಸಿ ಪರಮಗುರು 
ಗಳಾದರು. 

ಗುರುಶಿಷ್ಯರಿಬ್ಬರೂ ಸೇರಿ ನಾಡ ಸಂಚಾರ ಕೈ ಕೊಂಡರು. 
ಹೋದ ಹೋದಲ್ಲೆಲ್ಲ ಶಿವಾನುಭವ ಗೋಷ್ಠಿ ಗಳನ್ನು ನಡೆ 
ಯಿಸಿ, ಭಕ್ತ ಸಮುದಾಯಕ್ಕೆ ಶಿವಾನುಭವ ಡೋದಿಸಿದರು. 
ಹೀಗೆ ಸಂಚಾರ ಮಾಡುತ್ತ ಮಾಡುತ್ತ ಅಣ್ಣಿಗೇರಿ ಮುಕ್ಕಾ 
` ಮಿನಲ್ಲಿರುವಾಗ ಗುರುಗಳಾದ ಶ್ರಿ ಬಸವಲಿನಗಸ್ವಾಮಿಗಳು 
ಅನಾರೋಗ್ಯಕ್ಕೆ ಈಡಾದರು. ಸದಾಶಿವಸ್ಥಾಮಿಗಳು ಗುರು 
ವಿನ ಸೇವೆಯನ್ನು ಅಪಾರ ಶ್ರದ್ಧೆಯಿಂದ, ಭಕ್ತಿಯಿಂದ 
ಮಾಡಿದರು. ಆದರೂ ಗುರುಗಳ ಆರೋಗ್ಯ ಸುಧಾರಿಸದೆ : 
ಹೋದಾಗ ಚಿಂತಾಕ್ರಾಂತರಾದರು., ಇದನ್ನು ತಿಳಿದ ಗುರು 
ಗಳು ಶಿಷ್ಯನನ್ನು ಹತ್ತಿರ ಕರೆದು ಧೈರ್ಯ ಹೇಳುತ್ತ, 
ನಿನ್ನಲ್ಲಿ ಯೋಗಶಕ್ತಿಯಿದೆ, ವೈರಾಗ್ಯತೆ ಇದೆ! ಕಾರ್ಯ 
ದಕ್ಷತೆಯಿದೆ, ಧೈರ್ಯದಿಂದ ಈ ಸಮಾಜ ಶಿಶುವನ್ನು 
ಜೋಪಾನ ಮಾಡಲು ಸಿದ್ಧನಾಗು. ನನ್ನ ಬಗ್ಗೆ ಚಿಂತೆಬೇಡ. 
ನಾನು ನಿನ್ನಿಂದ ಭಿನ್ನನಾಗಿಲ್ಲ. ನಾನು ನಿನ್ನಲ್ಲಿಯೇ ಇದ್ದೇನೆ” ' 
ಎಂದು ಅನುಗ್ರಹಿಸಿ ತಮ್ಮ ತಪಃಶಕ್ತಿಯನ್ನೆಲ್ಲ ಶಿಷ್ಯನಿಗೆ * 


ಹಾನಗಲ್ಲ ಕುಮಾರಸ್ವಾಮಿಗಳು [9 


( ಧಾರೆಯೆರೆದು ಲಿಂಗೈಕ್ಯರಾದರು. ಅಣ್ಣಿಗೇರಿಯ ಫ್ರಿ 
' ತೋಂಟದಾರ್ಯ ಮಠದಲ್ಲಿ ಕ್ರಿಯಾ ಸಮಾಧಿಗೊಳಿಸಿ, 
ಗುರುವಿನ ಆಣತಿಯನ್ನು ಮಸ: ಕದಲ್ಲಿ ಧರಿಸಿ ಸದಾಶಿವ 
ಸ್ರಾಮಿಗಳು ವತ ಮಾರ್ಗ ಕಂಡುಕೊಳ್ಳ ಲು ನಿಜ 
ಗಾರ ತಪೋಭೂಮಿಯಾದ ಶಂಭುಲಿಂಗನ ಬೆಟ್ಟಿ ಕ ಪಾದ 
ಜಾತೆ ಬೆಳೆಸಿದರು. 
ಪ್ರಶಾಂತವಾದ, ಗಂಭೀರವಾದ, ಮಹಾಶಿವಯೋ 
ತ್ರ ತಪಃ ಪ್ರಭಾವದಿಂದ ಬೆಳಗುವ ಶಂಭುಲಿಂಗನ 
ಬೆಟ್ಟದ ಗವಿಯೊಂದರಲ್ಲಿ ಸದಾಶಿವಸ್ವಾ ವಿಗಳು ಪದ್ಮಾ 
ಸನ “ಹಾಕಿಕೊಂಡು ಲಿಂಗಾನುಷ್ಠಾ ನದಫಿ ಬತ 
ಅದೆಷ್ಟೋ ಕಾಲ ಅನುಷ್ಠಾನ ನೆಡಿಯಿತು. ತಾವು ಅಲ್ಲಿ 
ಪಡೆದ ತಪಸ್ಸಿನ ಸಿದ್ದಿ ಯನ್ನು ಸಮಾಜಕ್ಕೆ ನೀಡಲೆಂದು 
ಒಂದು ಸುಮುಹೂರ್ತದಲ್ಲಿ ಗವಿಯಿಂದ 'ಹೊರ ಹೊರ 
ಬಿರು. 
ಪರಮ ತೇ ಜೋಮೂರ್ತಿ ಕಾಷಾಯಂಬರಧಾರಿ 
ಯನ್ನು ನೋಡಿದವರೆಲ್ಲ "ಎಂಥ ತೇಜಸ್ಸು! ಏನೆಂಥ 
ವೈರಾಗ್ಯ !' ಎಂದು ಅಚ್ಛರಿಪಟ್ಟಿ ವರೇ. ಶ್ರಿಗಳು ಹೋದ 
ಹೋದಲ್ಲೆಲ್ಲ ಶಿಷ್ಠ ಕೋಟ ಬೆಳೆಯಿತು. ಶ್ರಿಗಳ ಮಾತು 
ಮುತ್ತಾಗಿ, ಮಾಣಿಕ್ಯವಾಗಿ ಜನಮನವನ್ನು ಬೆಳಗಿಸಿದವು. 
ಅವರ ನಡೆ, ನುಡಿ ಶಿವಮೆಚ್ಛಿ ಅಹುದಹುದೆನುವ ತೆರ 
ನಾಯ್ತು. ವೀರಶೈವ ಧರ್ಮದಲ್ಲಿ ಜಾಗೃತಿ ಶ್ರಿಗಳ ಸಂಚಾರ 
ದಿಂದಾಗಿ, ಪ್ರ ವಜನದಿಂದಾಗಿ ತಾನೆ: ಠಾನಾಗಿ ಉಂಟಾಗ 
ತೊಡಗಿತು, "ಯುವಕ ಸ್ಟಾ ಪಿಯ ಕೀರ್ತಿಯೂ ಪಸರಿಸ 
ತೊಡಗಿತು. ಹೀಗಿರಲು ಶ್ರಿಗಳು ಸಂಚಾರ ಮಾಡುತ್ತ 
ಮಾಡುತ್ತ ಸೊರಬ ಪ್ರಾಂತದ ಉಳವಿ ಗ್ರಾಮಕ್ಕೆ ದಯ 


ಇದೇ ಕಾಲಿದಲ್ಲಿಯೇ ಹಾನಗಲ್ಲ ಮಠಾಧಿಪತಿಗಳಾದ 


4 


20 ಹಾನಗಲ್ಲ ಕುಮಾರಸ್ವಾಮಿಗಳು i 
ಮಾಡಿಸಿದರು. ಅಲ್ಲಿಯ ಊರಿನ ಪ್ರಮುಖರು ಫ್ರಿಗಳು ೫ 
ತಮ್ಮಲ್ಲಿಯೇ ಇರಬೇಕೆಂದು ಒತ್ತಾಯಿಸಿದರು. ಭಕ್ತರ * 
ಉತ್ಕಟವಾದ ಭಕ್ತಿಗೆ ಒಲಿದು, ಶ್ರಿಗಳು ಅಲ್ಲಿಯೇ ಕೆಲ * 
ಕಾಲ ಅನುಷ್ಕಾನದಲ್ಲಿದ್ದರು. ಕ 


ಶ್ರೀ ಮ. ನಿ. ಪ್ರ. ಫಕೀರಸ್ಟಾ ವಿಂಗಳು ಓರ್ವ ಸ ಮರ್ಥ 
ಉತ್ತರಾಧಿಕಾರಿಯನ್ನು ಹು ಡು ಕುತ್ತಲಿದ್ದರು. ತಾವು 
ವಯೋವೃದ್ಧರಾದ್ದರಿಂದ ಉತ್ತರಾಧಿಕಾರಿಗೆ ಮಠವು 
ತಾವು ಲಿಂಗಾನಂದದಲ್ಲಿರಬೇಕೆಂದು ಬಯಸಿದ್ದರು. 
ಸೊರಬ ಪ್ರಾ ಂತದಲ್ಲಿದ್ದ. ಶ್ರೀ ಸದಾಶಿವಸ್ಥಾಮಿಗಳ ಸೀರಿ 
ಅವರವರೆಗೂ ತಿಳಿಯಿತು. ಮಠದ ಭಕ್ತ ರನ್ನು, ಕಾರಭಾರಿ 
ಗಳನ್ನು ಅಲ್ಲಿಗೆ ಕಳಿಸಿ ಶ್ರೀ ಸದಾಶಿವಸ್ತಾ ಮಿಗಳನ್ನು ಬರ 
ಮಾಡಿಕೊಂಡರು. ಹಿರಿಯರ ಅಪ್ಪಣೆ ಮೌರಬಾರದೆಂದು 
ಶ್ರೀ ಸದಾಶಿವಸ್ವಾಮಿಗಳು ಬಂದರೇ ಹೊರತು ಮಠದ 
ಅಧಿಕಾರ ವಹಿಸಿಕೊಳ್ಳಲು ಅಲ್ಲ. ಬಂದ ಸದಾಶಿವಸ್ವಾಮಿ 
ಗಳು ಮುಖ್ಬನವರಾದ ಶ್ರಿ ನಿ. ಪ್ರ. ಫಕೀರಸ್ವಾಮಿಗಳಿಗೆ 
ಸಾಷ್ಟಾಂಗವೆರಗಿದರು. ಶ್ರಿಗಳು ತೇಜೋಮೂರ್ತಿಯಾದ 
ಸದಾಶಿವಸ್ವಾಮಿಗಳನ್ನು ಕಂಡು ಪರಮ ಹರ್ಹಿತರಾದರು. 
ಆನಂದ ತುಂದಿಲರಾದರು. ಮಠದ ಹಾಗೂ ಭಕರ 
ಪುಣ್ಯವೇ ಬಂದಂತೆ ಅವರಿಗೆನಿಸಿತು ಸದಾಶಿವಸ್ವಾಮಿಗಳ 
ರೂಪದಲ್ಲಿ. ಯಾವುದು ಬೇಡವೆಂದು ಸದಾಶಿವಸ್ವಾ ಮಿಗಳು 
ಅಲ್ಲಿಗೆ ಬಂದರೋ ಮಠದ ಶ್ರಿಗಳ ಹಾಗೂ ಭಕ್ತರ ಅಪಾರ 
ವಾದ ಒತ್ತಾಯಕ್ಕೆ ಕಟ್ಟುಬಿದ್ದು ಮಠಾಧಿಪತಿಯಾಗಲು 
ಒಪ್ಪಬೇಕಾಯಿತು. ಶ್ರಿ ಮ.ನಿ.ಪ್ರ. ಫಕೀರಸ್ವಾಮಿಗಳು 


್‌ ಟ್‌ ಇ. ak 8 


ಹಾನಗಲ್ಲ ಕುಮಾರಸ್ಥಾಮಿಗಳು 21 


 ಐಧಿವತ್ತಾಗಿ ಶ್ರಿ ಸದಾಶಿವಸ್ಥಾವಿಂಗಳಿಗೆ ಉತ್ತರಾಧಿಕಾರತ್ವ 
ವಹಿಸಿಕೊಟ್ಟು ಸದಾಶಿವಸ್ತಾಮಿಗಳಿಗೆ ಶ್ರೀ ನಿ.ಪ್ರ 
ಕುಮಾರಸ್ವಾಮಿ ಎಂದು ನಾಮಕರಣ ಮಾಡಿದರು. 


ಹಾನಗಲ್ಲ ವಿರಕ್ತ ಮಠ 


. ಹಾನಗಲ್ಲು ಕರ್ನಾಟಕದ ಬಹು ಪ್ರಾಚೀನ ಹಾಗೂ 
ಇತಿಹಾಸ ಪ್ರಸಿದ್ಧ ವಾದ ಸ್ಥಳ, ಧರ್ಮಾ ನದಿಯ ತೀರದ 
ಮೇಲೆ, ತನ್ನೆ ಲ "ಜೆಲುವನ್ನು ಸೂರೆಗೊಂಡಿರುವ, ಪ್ರಕೃ 
ತಿಯ ತೋಳತೆಕ್ಕೆ ಯಲ್ಲಿ ಹಾ ಯಾಗಿ ನೆಲೆಸಿರುವ ಈ 
ಗ್ರಾಮ ಜೆಲುವಿನಾಗರವಾಗಿದೆ. ಗದ್ರಗಳಲ್ಲಿ ಹಸಿರು ಹೊಡೆ 

. ಮುರಿವ ಬತ್ತದ ಪಯಿರು, ಆಕಾಶಕ್ಕೆ ಗರಿಗೆದರಿ ನಿಂತಿರುವ 
ತೆಂಗಿನ ಮರಗಳು, ಎಲೆಬಳ್ಳಿಯ ತೋಟ ಪಜೈ ಗಳು-ಈ 
ಎಲ್ಲ ಜೆಲುವೂ ಇಲ್ಲಿಯೇ ಇದೆ, ಸಮೃದ್ಧಿ ಇಲ್ಲಿಯೇ ಮನೆ 
ಮಾಡಿದೆ ಎಂದು ಸಾರುತ್ತಲಿವೆ. 

ವಿರಾಟಿರಾಜನ ರಾಜಧಾನಿ ಇದೇ ಹಾನಗಲ್ಲಾಗಿತ್ತೆಂದು 
ಪುರಾಣಗಳಿಂದ ನಮಗೆ ತಿಳಿದುಬರುತ್ತದೆ. ಅಷ್ಟೇ ಏಕೆ 
ಕದಂಬರ ರಾಜಧಾನಿಯೂ ಇದೇ ಆಗಿತ್ತೆಂದು ಇತಿಹಾಸ 
ಸಾರುತ್ತಲಿದೆ. ಅದಕ್ಕೆ ಸಾಕ್ಷಿ ನುಡಿಯುತ್ತಲಿವೆ ಇಲ್ಲಿಯ 
ಪುರಾತನವಾದ ಕೋಟೆ ಕೊತ್ತಲಗಳು, ಬುರುಜು, ದೇವಾ 
ಲಯಗಳು. ಎಲ್ಲವೂ ಗತವೈ ಸ ಕುರುಹಾಗಿ ನಿಂತಿವೆ. 

ಇತಿಹಾಸ ಹಾಗೂ ಪುರಾಣ ಪ್ರಸಿ ಸಿದ್ಧವಾದ ಹಾನಗಳ್ಲಿ 
ನಲ್ಲಿ ಅಷ್ಟೇ ಪುರಾತನವಾದ ವಿರಕ್ತ ಮಠ ಒಂದಿದೆ. ಈ 
ವಿರಕ, ಮಠದ ಉತ್ತರಾಧಿಕಾರವನ್ನು ವಹಿಸಿಕೊಂಡ ಶ್ರೀ 
ಸದಾಶಿವಸ್ಥಾಮಿಗಳು ಹಾನಗಲ್ಲ “ಕುಮಾರಸ್ಸಾ ಮಿಗಳಾ 


2) ಹಾನಗಲ್ಲ ಕುಮಾರಸಾ ಸಮಿಗಳು 


ದರು. ಇಲ್ಲಿಂದಲೇ ಶ್ರಿಗಳ ಭವ್ಯ ಜೀವನಕ್ಕೆ ನಾಂದಿಯಾಗು ' 
ತ್ತದೆ. ಈ ವಿರಕ್ತಮಠದ ಅಧ್ಯಕ್ಷರಾಗಿ ಶ್ರಿ ಕುಮಾರಸ್ವಾಮಿ 
ಗಳು ಮಠ ಹಿಡಿದು ಕೂಡದೆ ಚರಜಂಗಮ ಮೂರ್ತಿಯಾಗಿ 
ನಾಡ ಸಂಚಾರಮಾಡತೊಡಗಿದರು. ಸಕಲ ಜೀವಾತ್ಮರ 
ಲೇಸಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ಅವರು 
ಜಲಿಸಿದಲ್ಲೆಲ್ಲ ತಂಗಾಳಿ ತೀಡಿತು. ಬೆಂದ ಮನಗಳು ಅರಳಿ 
ಘಮಫಘಮಿಸಿದವು. ಜನಮನದ ತಾಳಿಕೆ ಕಳೆಯಿತು. 
ಹಾನಗಲ್ಲಿನಲ್ಲ ಪಾಠಶಾಲೆ, ಸಂಸ್ಕೃತ ಅಧ್ಯಯನದ 
ವ್ಯವಸ್ಥೆ ಗೊಳಿಸಿದರು. ಆದರೆ ಇಷ್ಟರಿಂದಲೇ ಅವರಿಗೆ ತೃಪ್ತ 
ಯಾಗಿಲ್ಲ. ಸಮಾಜದ, ಧರ್ಮದ ಸರ್ವತೋಮುಖವಾದ 
ಏಳಿ ಗಾಗಿ ಬೃಹತ್‌ ಯೋಜನೆ ಹವ್ಮಿಕೊಳ್ಳಬೇಕೆಂಬ ಆಸೆ 
ಅವರಿಗಿತ್ತು. ಅದಕ್ಕೆ ಪೂರಕವೆಂಬಂತೆ ಒಂದು ಘಟನೆ 
ನಡೆಯಿತು. ಇದೇ ರೀತಿಯಲ್ಲಿ ಚಿಂತನಶೀಲರಾದ ಬಾಗಲ 
ಕೋಟಿಯ ವೈರಾಗ್ಯದ ಮಲ್ಲ ಣಾ ಯ ೯ರು ಹಾನಗಲ್ಲ 
ಕುಮಾರಸ್ವಾಮಿಗಳ ತಪಸ್ಸಿನ ಬಗ್ಗೆ, ಸಮಾಜ ಹಾಗೂ 
ಧರ್ಮದ ಬಗ್ಗೆ ಅವರಲ್ಲಿರುವ ಕಳಕಳಿಯ ಬಗ್ಗೆ ಕೇಳಿ ತಿಳಿ ' 
ದಿದ್ದರು. ಅವರು ಹಾನಗಲ್ಲಿಗೆ ಶ್ರಿಗಳ ದರ್ಶನಕ್ಕಾಗಿ 
ಬಂದರು. ಮಲ್ಪಣಾರ್ಯರು ಬಂದಾಗ ಶ್ರೀಗಳು ಮಠದ 
ಲಛಿದ್ದ ಮರದ ತೂಗು ಮಂಚದ ಮೇಲೆ ಮುಹೂರ್ತ 
ಮಾಡಿದ್ದರು. ಮಲ್ಲಣಾರ್ಯರ ವೈರಾಗ್ಯದ ಬಗ್ಗೆ ಶ್ರಿಗಳು 
ಕೇಳಿದ್ದರು. ಆದರೆ ಅವರನ್ನು ನೋಡಿರಲಿಲ್ಲ. ಮಲ್ಲಣಾ 
ರ್ಯರು ಬಂದು "ಈ ಮಠದ ಶ್ರಿಗಳು ಎಲ್ಲಿ?” ಎಂದರು. 
“ಇಲ್ಲಿಯ ಭಕ್ತರು ಇವರಿಗೆ ಈ ಮಠದ ಸ್ಮಾಮಿಗಳಿಂದು 
ಹೇಳ್ತಾರ್ರಪಾ” ಎಂದು ಅಪ್ಪಣೆ ಕೊಡಿಸಿದರು. 


ಶಿ ಹಾನಗಲ್ಲ ಕುಮಾರಸ್ವಾಮಿಗಳು 23 


ವೈರಾಗ್ಯದ ಮಲ್ಲಣಾರ್ಯರು ಈ ಉತ್ತರ ಕೇಳಿ 
ವ್ಯಂಗ್ಯವಾಗಿ. 

“ತಾವು ವಿರಕ್ತ ಸ್ವಾಮಿಗಳೇನ್ರಪಾ? ತಮಗೆ ಈ 

ತಶೂಗುಮಂಚದ ವ್ಯಾಮೋಹ ಯಾಕ ಪಾ?” ಎಂದರು. 
ಆಗ ಶ್ರಿಗಳು: 

“ತಾವು ಯಾರ್ರಪಾ?'” 

“ಅವನಿಗೆ ಮಲಣಾರ್ಯ ಅಂತಾರ ಬುದ್ದಿ” ಆಗ ಶ್ರೀ 
ಗಳು ಆನಂದದಿಂದ, 

“ನಿಮ್ಮ ಹಾದಿ ಕಾಯುತ್ತಲಿದ್ದೆ. ಹೇಳ ಪಾ ಸಮಾಜ. 
ಧರ್ಮದ ಪುನರುತ್ಕಾನಶಕ್ಕಾಗಿ ಏನೇನು ಯೋಚನೆ 
ಮಾಡೀರಿ. ನೀವು ಕಾರ್ಯಕ, ಮ "ಸಿದ್ಧ ಮಾಡ್ರಿ. ಕಾರ್ಯ 
ವನ್ನು ಪೂರ್ತಿಗೊಳಿಸುವುದನ್ನು ನಮಗ ಬಿಡ್ರಿ. ಸದಾ ಅದೇ 

ಜು ಚಿಂತೆಯಲ್ಲಿರುವ ನಮಗ ಮಠ, ಶೂಗುವುಂಚದ ಚಿಂತೆ 
ಯಲ್ಲಿ? ನೀವು ಬಂದಿರಿ. ಇನ್ನು ಕಾರ್ಯ ಆರಂಭವಾಗ್ತಾವ' 
ಎಂದು ಅಪ್ಪಣೆ ಕೊಡಿಸಿದರು. 

ಈ ಘಟನೆ ಹಾಗೂ ಗುರುಗಳಾದ ಎಳಂದೂರು ಬಸವ 
ಲಿಂಗಸ್ವಾ ಖಂಗಳಂು ಹಗಲೆಲ್ಲ ಅಪ್ಪಣೆ ಕೊಡಿಸುತ್ತಿ ದ್ದ 
"ಯೋಗಮಂದಿರ' ಸ್ಟಾ ಪನೆಯ ವಿಚಾರ ಎಲ್ಲವೂ ಸೇರಿ" ಶಿವ 
ಯೋಗಮಂದಿರ'ದ ಸ್ಸ ಪನೆಯ ಅಂಕುರ “ಮೊಳೆಯಿತು. 


ವೀರಶೈವ ಮಹಾಸಭೆ 


ಇದಕ್ಕೂ ಮುನ್ನವೇ ಸಾವಿರದೊಂಬೈ ನೂರನಾಲ್ಕರಲ್ಲಿ 
ವೀರಶೈವ TE “ಧಾರ್ಮಿಕ. ಜು ಶೈಕ್ಷಣಿಕ 
ತ್‌್‌ ಅಭಿವೃದ್ಧಿಗಾಗಿ ಅಖಿಲ ಭಾರತ ಮಟ್ಟ ದ ಒಂದು 


24 ಹಾನಗಲ್ಲ ಕುಮಾರಸ್ವಾಮಿಗಳು 


ಮಹಾಸಭೆ ಅವಶ್ಯವೆಂದು ತಿಳಿದ ಶ್ರೀಗಳು "ಅಖಿಲಭಾರತ 
ವೀರಶೈವ ಮಹಾಸಭೆ ಎಂಬ ಸಂಸ್ಥೆ ಯನ್ನು ನಾಡಿನ 
ಪ್ರಮುಖರ ಸಹಾಯ ಸಹಕಾರಗಳೊಂದಿಗೆ ಸ್ಟಾ 'ಏಸಿದ್ಧ ರು. 1 

ಧಾರವಾಡದಲ್ಲಿ ಇದರ ಪ್ರಥಮ ಅಧಿವೇಶನ ನಡೆ ತ 
ಯಿತು. ಅದೇ ಸಮಯದಲ್ಲಿ ಶ್ರಿ ಗಳು" ಲಿಂಗಾಯತ ವಿದ್ಯಾ | 
ವರ್ಧಕ ಫಂಡ'ನ್ನು ಸ್ಥಾ ಏಸಿ "ಅದರ ಮುಖಾಂತರ ಲಿಂಗಾ 
ಯತ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಸಹಾಯಕ 
ವಾಗುವಂತೆ ವ್ಯವಸ್ಥೆ ಮಾಡಿದರು. ಇಂಥ ಕಾರ್ಯಗಳ 
ಹಿಂದೆ ತಾವು ಬಡತನದಿಂದಾಗಿ ವಿದ್ಯಾಭ್ಯಾಸ ನಿಲ್ಲಿಸುವಂತಾ 
ದುದನ್ನು ನೆನಸಿ ಸಮಾಜದ ಇನ್ನುಳಿದ ಬಡ ವಿದ್ಯಾರ್ಥಿ 
ಗಳೂ ಅಂಥ ಕಷ್ಟಕ್ಕೆ ಗುರಿಯಾಗದಿರಲಿ-ಎಂಬ ಮನೀಷೆ 
ಸವಯ್‌ ತ್ತು. ಈಗಲೂ ಈ ಫಂಡಿನಿಂದ ಬಡ 
ಮದಾ ಬರ್ಥಿಗಳು ಆರ್ಥಿಕ ಸಹಾಯ ಪಡೆಯುತ್ತಿದ್ದಾ ರೆ. 

ನಾಡಿನಲ್ಲಿ, ಸಮಾಜದಲ್ಲಿ ಬದಲಾವಣೆಯಾಗುತಿ ಿರುವು 
ದನ್ನು ಕಂಡ ಶ್ರೀಗಳು ಲಿಂಗಾಯತರು ಇಂಗ್ಲೀಷ ಶಿಕ್ಷಣ 
ವನ್ನು ಪಡೆಯಲು ಅನುಕೂಲವಾಗುವಂತೆ ಈ ಫಂಡಿನಿಂದ 
ವ ಸ್ಟೆ ಮಾಡಿದರು. 

ಎರಡನೆಯ ಮಹಾಸಭೆ ಬೆಂಗಳೂರಿನಲ್ಲಿ ನಡೆಯಿತು. 
ಆಗ ಮೈಸೂರು ಸಂಸ್ಥಾನದ ಲಿಂಗಾಯತರ ವಿದಾ ಭಿವೃದ್ಧಿ ' 
ಗಾಗಿ ಅಲ್ಲಿಯೂ ಇಂಥ ವಿದ್ಯಾವರ್ಧಕ ಫಂಡೊಂದನ್ನು & 
ಸ್ಟಾ ಬ 'ಬಡವಿದ್ಯಾ ರ್ಥಿಗಳಿಗೆ ಜಟ ಒದಗಿಸಿದರು. 
ವೀರಶ್ಶೈ ಮಹಾಸಭೆ ಸಮಾಜದ ಸರ್ವಶೋಮುಖ ಏಳ 
ಗಾಗಿ "ಸಾಕಷ್ಟು ಕೆಲಸ ಮಾಡಿತು. ಶ್ರೀಗಳು ನಾಡನ್ನೆಲ್ಲ 
ಸಂಚರಿಸಿ ಹೋದ ಹೋದಲ್ಲಿ ಲ್ಲ ಸಭೆ, ಸಮ್ಮೇಳನ 
ಮಾಡಿ, ಪಾಠಶಾಲೆಗಳನ್ನು, ಉಚಿತ ಪ್ರಸಾದ ನಿಲಯ 


ಕ We ಗಿಊ ಹಾ ಷೆ 


1 
ಇ 
ಇತ್ತೆ 
ತ 
4 
3 
A 


ಕ್ಷಮಠ 


ಹಾನಗಲ್ಲ ವಿರ 


ಎನೀ ೫೩೧೮ ನೀಂ ಎ ರೆಬಜಣಂಂಜಲಎಣ 


| ಎ8ಲೀಜ ೭೦೮ 200೦ 


ಸ 


ಯೆ 
ೋಗಾಭ್ಯಾಸ 
ತ್‌ 


(ದೋ) ೧೮೦೧೫ ೪೫೫ ೧೩ೇ೮% 


ಮಿಗಳ ಗದ್ದುಗೆ 


ನ 


© ಶ್ರೀ ಕುಮಾರಸ 


ಹಾನಗ 


ಬನಶಂಕರಿ ದೇವಾಲಯ ಹಾಗೂ ಪು 


ರಣ 


ಫೆ 


೮೦೮೦8ಏ೮ cauce"eueeeos “Be 20 Bunce ಔಜಛೀಜಲ cy Cou ೧೫೧೫ಟ೮೮ reece ಟರ “೦೧ 


ಹ A ks 


co ಓಲಟಣ “ಆಣ ೨% ಲೀಂೂದೀಜ ಬಲಂಣ ಬಂಲೀಜ ಟರ ಆಟೀ ಂನಿಟೀ೧ಿ ಐಟಜ ಇಲಂಜ ಐಜಿ ೧೮೮% ೧೮೦೫ 


ಎ.ಎ ಎಷ ಅಬ ವೂ ಆಟಿ Ly 4 le 


ಮಹಾಕೂಟೇಶ್ವರ ಮಂದಿರ 


ಟಿ teu 20”ex ಡಿಟೀಅಗೇಜ ಎಗೆ೮ ಗ 


ಹಾನಗಲ್ಲ ಕುಮಾರಸ್ವಾ ಮಿಗಳು 39 


ಗಳನ್ನು ವಾಚನಾಲಯಗಳನ್ನು ಸ್ಥಾ ಏಸಿದರು. ಸಮಾಜದಲ್ಲಿ 
ಜಾಗೃತಿಯನ್ನು ಉಂಟುಮಾಡಿದರು. ಈ ನಾಡಿನ ಸಂಸ್ಕೃತಿ 
ಇತಿಹಾಸ, ಸಾಹಿತ್ಯದ ಬಗ್ಗೆ ಜನರಲ್ಲಿ ಅಭಿರುಚಿ ಹುಟ್ಟಿಸಿ 
ದರು. ಶ್ರೀಗಳವರಿಗೆ ಇದರಿಂದ ಸಂತಸ ಉಂಟಾಗಿತ್ತು. ಆದರೆ 
ಸಮಾಜದ ಬಗ್ಗೆ ಶ್ರೀಗಳವರಲ್ಲಿದ್ದ ಕಳಕಳಿ ಬೇರೆಯವ 
ರಲ್ಲೂ ಅದೇ ಪ್ರಮಾಣದಲ್ಲಿದ್ದಿದ್ದರೆ ಮಹಾಸಭೆಯಿಂದ 
ಇನ್ನೂ ಹೆಚ್ಚಿನ ಕೆಲಸವಾಗಬಹುದಿತ್ತು. ಈ ಸಂಸ್ಥೆಯ 
ಅಧ್ಯಕ್ಷ ಪೀಠವನ್ನು ಮಹಾ ಮಹಿಮಾಶಾಲಿಗಳು, ರಾಷ್ಟ 
ಮಟ್ಟದ ನಾಯಕರು ವಹಿಸಿ ದುಡಿದಿದ್ದಾರೆ. ' 
ಈಗ ಈ ಸಂಸ್ಥೆ ಯ ಅಧ್ಯಕ್ಷಹೀಠದಲ್ಲಿ ಶ್ರೀ ಸಿದ್ಧಗಂಗಾ 
ಕ್ಷೇತ್ರದ ದಾಸೋಹಮೂರ್ತಿಗಳೂ, ಘನ ವಿದ್ವಾಂಸರೂ 
ಆದ ಡಾ|| ಶ್ರೀ ನಿ. ಪ್ರ. ಶಿವಕುಮಾರಸ್ಸಾ ಮಿಗಳಿದ್ದಾ ರೆ. 


ಶಿವಯೋಗಮಂದಿರ 


ವೀರಶೈವ ಮಹಾಸಭೆಯೊಂದರಿಂದಲೇ ಹಾನಗಲ್ಲ 
ಕುಮಾರಸ್ವಾಮಿಗಳಿಗೆ ತೃಬ್ತಿಯಾಗಿರಲಿಲ್ಲ. 
ಒಂದು ಪ್ರಶಾಂತವಾದ 'ಬಯಲಿ'ನಲ್ಲಿ, ಪ್ರ ಕೃ ತಿಯ 
ಉಡಿಯಲ್ಲಿ ಮಹಾ ಸಂಸ್ಥೆ ಯೊಂದನ್ನು ಸ್ಲಾ ಬಸಬೇಕಿಂಬ 
ಬಯಕೆ. ಗುರುಗಳ ಇಚ್ಛೈ ಯಾಗಿದ್ದ ಶಿವಯೋಗ ಶಿಕ್ಷಣವ 
ನ್ಸೀಯುವ ಗುರುಕುಲ ನೆರ್ಮಿಸಬೇಕೆಂಬ ಇಜೈ ಬಲವತ್ತರ 
ವಾಗಿತು, ಹಾನಗಲ್ಲ ಶ್ರೀಗಳಲ್ಲಿ. ಈ ಇಚ್ಛೆ ಗೆ ಖರೆರೆದು ಪಲ್ಲ 
ವಿಸುವಂತೆ ಮ ವೈರಾಗ್ಯದ “ಮಲ್ಪಣಾರ್ಯರು. 
ಈ ಕಾರ್ಯ ಸಾಧನೆಗಾಗಿ ಅವರು ಜೋಳಿಗೆ ಹಾಕಿ 
ಭಿಕ್ಷೆಗೆ ಹೋಗುವುದಾಗಿ ಹೇಳಿದ್ದರು. ಆದರೆ ಈ ಕಾರ್ಯ 


40 ಹಾನಗಲ್ಲ ಕುಮಾರಸ್ವಾಮಿಗಳು 


ಆರಂಭವಾಗುವವಮುನ್ನವೇ ಮಲ್ಲಣಾರ್ಯರು ಲಿಂಗ 
ದೊಳಗಾದರು. ಆದರೆ ಅವರ ಸದಿಚ್ಛಿ ಪ್ರಭಾಪುಂಜ 
ವಾಗಿತ್ತು ಶ್ರೀಗಳಲ್ಲಿ. ಹಾನಗಲ್ಲ ಶ್ರೀಗಳು ಹತಾಶರಾಗದೆ 
ಅನಂತಪುರ ಕೆಳದಿಯಲ್ಲಿ ಸಾಂಗಗೊಂಡ ಮಂಟಪಪೂಜೆಯ ' 
ಕಾಲದಲ್ಲಿ ಹಾವೇರಿ ಶ್ರೀಗಳೊಡನೆ ವಿಜಾರವಿನಿಮಯಮಾಡಿ 
ಶಿವಯೋಗ ಮಂದಿರ ಸ್ಥಾಪನೆಗಾಗಿ ಭಿಕ್ಪಾಟನಕ್ಕೆ ಹೊರ 
ಡುವುದಾಗಿ ನಿಶ್ಚಯಿಸಿದರು. 

ಸಾವಿರದೊಂಬೈನೂರಾ ಎಂಟರಲ್ಲಿ ಬಾಗಲಕೋಟಿ 
ಯಲ್ಲಿ ನಡೆದ ವೀರಶೈವ ಮಹಾ ಸಭೆಯ ಅಧಿವೇಶನದಲ್ಲಿ, 
ಶಿವಯೋಗ ಮಂದಿರದ ಸ್ಥಾ ಪನೆಗೆ ಆದ್ಯತೆ ನೀಡಲಾಯಿತು. 
ವೈರಾಗ್ಯದ ಮಲ್ಯಣಾರ್ಯರ ಊರಾದ ಬಾಗಲಕೋಟಿಯ 
ಲ್ಲಿಯೇ ಮಂದಿರಸ್ಕಾ ಪನೆಯ ನಿರ್ಣಯವಾದುದು ಯೋಗಾ 
ಯೋಗವಲ್ಲದೆ ಮತ್ತೇನು! ಮಹಿಮರ ಸಂಕಲ್ಪಗಳೇ ಹಾಗೆ. 

ವೀರಶೈವ ಮಹಾಸಭೆಯ ಕಾರ್ಯಕಾರಿಣಿ ಸಮಿತಿಯು 
ಮಹಾತಪೋಧನರಾದ ಇಳ ಕಲ್ಲ ಶ್ರೀ ಮ.ನಿ.ಪ.. 

ಟಿ 

ಮಹಾಂತಸ್ವಾಮಿಗಳು ಅಪ್ಪ ೆಕೊಡಿಸುವ ಸ್ಥಳದಲ್ಲಿ 
ಮಂದಿರ ಸ್ದಾ ಬಸಬೇಕೆಂದು ನಿರ್ಣಯಿಸಿತು. 

ಹಾನಗಲ್ಲ ಕುಮಾರಸ್ಥಾಮಿಗಳು ಆ ಕೂಡಲೇ ಇಳ 
ಕಲ್ಲಿಗೆ ಹೋಗಿ ಎಲ್ಲ ವಿಷಯವನ್ನು ತಪಸಿ ,ಗಳ ಸನ್ನಿಧಿ 
ಯಲ್ಲಿ ಅರಿಕೆ ಮಾಡಿಕೊಂಡು, ಸ್ಥಳಾನ್ನೈ (ಹ ಣೆಗಾಗಿ ಮಹಾ 
ಸ್ಟಾ ಮಿಗಳನ್ನು ಕರೆದುಕೊಂಡು ಹೊರಟರು. ಶ್ರೀಗಳ 
ಜೊತೆಗೆ ಅರ್ಟಾಳರುದ್ರ ಗೌಡರು, *ತ್ತೂರ ರೇವಣ್ಣ ಸಿದ್ಧಪ ಪ್ಪ 
ನವರು, ಸುತ್ತ ಲತ ನಗರಗಳಿಂದ ಮಹಾಸಭೆಗೆ We 
ಹಲ ವೀರಶೈ ವ ಪ್ರಮುಖರು ಹಾಗೂ ಪರಮ ತಪ 


ಹಾನಗಲ್ಲ ಕುಮಾರಸ್ವಾಮಿಗಳು 41 


ಗಳಾದ ವುಹಾಂತಸ್ವಾಮಿಗಳ ಜೊತೆಗಿರುವ ಹಸು 
'ಮಹಾಂತಮ್ಮ'. | 
ಇತಿಹಾಸಕ್ಕೆ ಹಾಗೂ ಶಿಲ್ಪಕ್ಕೆ ಸುಪ್ರಸಿದ | 
ವಾದ ಅಐಹೊಳೆಗೆ ಐತಂದರು. ಕೆಲವರು ಶಿವಯೋಗ 
ಮಂದಿರಕ್ಕೆ ಇದು ತಕ್ಕ ಸ್ಮಳವೆಂದರು. ಆದರೆ ಇಳಕಲ್ಲ 
ತಪಸ್ವಿ ಗಳು ಒಪ್ಪಲಿಲ್ಲ. "ಅಫಿಂದ ಪಟ್ಟ ದಕಲ್ಲಿಗೆ ಬಂದರು. 
ಅದು. ಆದೀತೆಂದು ಕೆಲವರು. ಅದನ್ನೂ ಶಿ (ರಳು ಒಪ್ಪ 
ಲಿಲ್ಲ. ಗುಡಿಯೊಂದರಲ್ಲಿದ್ದ ಕರಿ ನಾಗರವನ್ನು ತೋರಿಸಿ ಶಿವ 
ಯೋಗಕ್ಕೆ ತಕ್ಕ ಸ್ತ ಳವಲ್ಲವೆಂದರು. ಹಾನಗಲ್ಲ ಶ್ರೀಗಳು 
ಮುಂದೆ pe 1338 ಇಚ್ಛೆ ಯಂನ್ನ್ನಿ ಪ್ರ ಕಟಿಸಕೂಡ 
ದೆಂದು ಹೇಳಿ, ಇಳಕಲ್ಲ ತಪಸ್ತಿ ಗಳೇ ಸ್ಥಳನಿದ್ದಸಶನ ಮಾಡಲಿ 
.. ಎಂದರು. ತಮ್ಮ ಹಸು "ಮೆಹಾಂತೆಮ್ಮ' ನನ್ನು ಮುಂದೆ 
. ಬಿಟ್ಟುಕೊಂಡು ಇಳಕಲ್ಲ ಶ್ರೀಗಳು ಹಿಂದೆ ಹಿಂದೆ ಹೊರ 
. ಟಿರು. ಮಲಾಪಹಾರಿ ನದಿಗುಂಟ ಹೊರಟ ಹಸು ಘನ ನಿಬಿ 
ಡವಾದ ಅರಣ್ಯವನ್ನು ಹೊಕ್ಕಿತು. ಎಲ್ಲರೂ ಅದರ ಹಿಂದೆ 
ಹಿಂದೆಯೇ ನಡೆದರು. ಹಸು ಮುಂದೆ ಮುಂದೆ ನಡೆಯಿತು. 
ಅದನ್ನು ಅನುಸರಿಸಿ ಉಳಿದವರೂ ಸಾಗಿದರು. ಕೆಲಹೊತ್ತು 
ಹೀಗೆಯೇ ನಡೆದು ಅರಣ್ಯದ ಮಧ್ಯದಲ್ಲಿ ತೂರಿಬರುವ 
ಸೂರ್ಯನ ಬೆಳಕಿನಲ್ಲಿ ಹಸು ಮುಂದೆ ಹೋಗದೆ ನಿಂತಿತು. 
ಸ್ವಲ್ಪ ಹೊತ್ತಿನ ನಂತರ ಹಿಂದಿನಿಂದ ಅಲ್ಲಿಗೆ ಬಂದ ಶ್ರೀಗಳು 
ಉಳಿದವರು ಹಸುನಿಂಶಲ್ಲಿ ಒಂದು ಚಿಕ್ಕದಾದ ಗದ್ದುಗೆ 
ಇರುವುದನ್ನು ಕಂಡರು. ಈ ಗುಂಹಿನ ಜೊತೆಗೆ ಸ್ಥಳಿಕ ನೆಲ 
ವಿಗಿಯ ಅಂಗಡಿ ಫಕೀರಪೃ್ಪನೆಂಬ ವೃದ್ಧನೂ ಇದ್ದ. ಇಳಕಲ್ಲ 
ಶ್ರೀಗಳು ಆ ಮುದುಕನನ್ನು ಗದ್ದುಗೆಯ ಬಗ್ಗೆ ವಿಚಾರಿಸಿ 
ದರು. ಆಗ ಆ ವೃದ್ಧ “ಬುದ್ಧಿ, ಈ ಗದ್ದುಗೆಗೆ ನಮ್ಮ ಹಿರಿ 


42 


ಯರು ಕೊಟ್ಟೂರೇಶ್ವರನ ಗದ್ದುಗೆ ಎಂದು ಹೇಳುತ್ತಿದ್ದರು. 
ಇಂಥ ಅರಣ್ಯದಲ್ಲಿದ್ದರೂ ಸುತ್ತಲಿನ ಜನ ಈ ಗದ್ದುಗೆಗೆ 
ಈಗಲೂ ನಡೆದುಕೊಳ್ಳುತ್ತಾರೆ” ಎಂದ. ಹಸು ಅಲ್ಲಿಯೇ 
ಮಲಗಿತು. ಆಗ ಮಹಾಂತಸ್ತಾಮಿಗಳು 

“ಮಹಾಂತಮ್ಮ ಮಂದಿರದ ಸ್ಥಾಪನೆ ಇಲ್ಲಿಯೇ ಆಗಲಿ 
ಎನ್ನುತ್ತಾಳೆ. ಇಲ್ಲಿಯೇ ಸ್ಪಾ ಏಸೋಣ” ಎಂದಪ್ಪಶೆ ಮಾಡಿ 
ದರು. ಆದರೆ ಕೆಲ ಜನ ಈ ಘೋರಾರಣ್ಯದಲ್ಲಿ! ಬೇಡ 
ವೆಂದರು. ಆದರೆ ಹಾನಗಲ್ಲ ಶ್ರೀಗಳು “ತಪಸ್ವಿಗಳ ಅಪ್ಪಣೆ 
ಯಾಗಿದೆ. ಶಿವಯೋಗ ಮಂದಿರ ಇಲ್ಲಿಯೇ ಸ್ಥಾ ಏಸಲಾಗು 
ವುದು. ಬೇಡವಾದವರು ಬಿಡಲಿ. ನಾನೊಬ್ಬನೇ ಆದರೂಸರಿ, 
ಶಿವಯೋಗ ಮಂದಿರ. ಇಲ್ಲಿಯೇ ತಲೆಯೆತ್ತಿ ನಿಲ್ಲುತ್ತದೆ” 
ಎಂದರು. ಶ್ರೀಗಳ ವೀರಕಂಠಕ್ಕೆ ಉಳಿದವರೂ ತಲೆಬಾಗಿ 
ದರು. ಕೆಲಹೊತ್ತಿನ ನಂತರ ಹಸು ಎದ್ದು ಅಲ್ಲಿಂದಹೊರಟು 
ನದಿ ತೀರದ ಸಮೂಪ ಬಂತು. ಅಲ್ಲಿ ಪತ್ರಿ ಬನವೇ ಇತ್ತು. 
ಅದನ್ನು ಕಂಡ ನಂತರವಂತೂ ಎಲ್ಲರಿಗೂ ಪರಮಾನಂದ 
ವಾಯಿತು. 

ಆಗ ಹಾನಗಲ್ಲ ಕುಮಾರಸ್ಥಾಮಿಗಳು ಇಳಕಲ್ಲ ಮಹಾ 
ಮಹಿಮರಲ್ಲಿ “ಮಹಾಸನ್ನಿಧಿ ತೋರಿದ ಈಸ ಳದಲ್ಲಿಯೇ 
ಮಂದಿರ ಸ್ಥಾಪನೆಯಾಗುತ್ತದೆ. ಲಿಂಗ ಮುದ್ರೆ ಕಲ್ಲಿನ 
ಸ್ಥಾಪನೆ ಅಡಿಗಲ್ಲು ಸಮಾರಂಭ ಶ್ರೀಗಳ ಅವಿತ ಹಸ್ತ 
ದಿಂದಲೇ ನೆರವೇರಬೇಕು? . ಎಂದು ಬಿನ್ನ ವಿಸಿಕೊಂಡರು. 
ಆಗ ಇಳಕಲ್ಲ ಶ್ರೀಗಳು “ಆಗಲಿ. ಇದೇ ಮಾಘಶುದ್ಧ ರಥ 
ಸಪ್ತಮಿ ದಿನದಂದು ಮುಹೂರ್ತವಿಟ್ಟು ಕೊಳ್ಳಿ, ಅಷ್ಟ 
ರೊಳಗಾಗಿ ಎಲ್ಲ ಸಿದ್ಧತೆ ನಡೆಯಲಿ. ಇದು ಪರಮ ಪವಿತ್ರ 


; ಸ್ಮಳ- ಬಿಲ್ವ ವನವಿದೆ. ಹಿಂದೆ ಪುರಾತನರು, ಖುಹಿ ಮುನಿ 


ಹಾನಗಲ್ಲ ಕುಮಾರಸಾ ಿಮಿಗಳು 


ಹಾನಗಲ್ಲ ಕುಮಾರಸ್ವಾಮಿಗಳು 43 


ಗಳು ಇದ್ದ ಸ ಛವಿದು. ಕೊಟ್ಟೂರ ಮಹಾಸಾ ಮಂಗಳಂ 
ಅನುಷ್ಕಾ ನಗ ದ ಪುಣ್ಯಭೂಮಿ ನ ಮಂಗವಿವಾಗಲಿ' 
ಎಂದಪ್ಪಣೆ ಕೊಡಿಸಿದರು. 

ಶಿವಯೋಗ ಮಂದಿರ ಮಾಘಶುದ್ಧ ರಥಸಪ್ತಮಿ 
ಯಂದು ಇಳಕಲ್ಲ ಶ್ರೀಗಳ ಅಮೃತ ಹಸ್ತ "ದಿಂದ ಸ್ಥಾಪನೆ 
ಗೊಂಡಿತು. ಅಂದಿದೆ. ಕಾಡು, "ಅರಣ್ಯ "ಇಂದು ಶ್ರಿ "ಗಳ 
ಕೃಪೆಯಿಂದ ನಂದನವಾಗಿದೆ. 

ನೂರಾರು ವಟಿಗಳು, ಸಾಧಕರು, ದೇವರು ಕಾಷಾ 
ಯಂಬರಧಾರಿಗಳಾಗಿ ತಪದಲ್ಲಿ, ಪೂಜೆಯಲ್ಲಿ, ಕಾಯಕದಲ್ಲಿ 
ನಿರತರಾಗಿರುವ ಅಲೌಕಿಕ ದೃಶ್ಯವನ್ನು ನೋಡುವುದೊಂದು 
ಪರಮ ಭಾಗ್ಯವೇ ಸರಿ. ಶಿವರಾಶಿ ಯಲ್ಲಿ ಮಾತ್ರ ಹೂ 
ಬಿಡುವ ಬೆಟ್ಟಿ ದಾವರೆ ವೃಕ್ಷಗಳದೇ ಸಂದು ವಿಶಿಷ್ಠತೆ ಇಲ್ಲಿ. 
ನ ವಿರಕ " ಮಠಗಳಿಗೆ. ಗುರುಹೀಠಗಳಿಗೆ ಬೇಕಾಗುವ 

ಮರಿದೇವರುಗಳ ಸಾಧನೆ, ವಿದ್ಯಾಭ್ಯಾಸ, ಶಿವಯೋಗ ಸಿದ್ದಿ 

ಇಲ್ಲಿ ನಡೆಯುತ್ತದೆ. ಬಾಲ್ಯದಿಂದಲೇ ಇಂಥ ವಾತಾವರಣ 
ದಲ್ಲಿ ಬೆಳೆದು ಪ್ರಬುದ್ಧರಾದ ಸ್ಪಾವಿಂಗಳಿಂದ ವೀರಶೈವ 
ಧರ್ಮಹೀಠಗಳು ಬೆಳಗಬಲ್ಲವು, ಧರ್ಮ ಸದಾ ಜಾಗೃತವಾಗಿ 
ರಬಲ್ಲದು ಎಂಬ ಹಾನಗಲ್ಲ ಶ್ರೀಗಳ ಉದ್ದೇಶವೇ, ಈ ಶಿವ 
ಯೋಗ ಮಂದಿರದ ಸ್ಥಾಪನೆಯ ಉದ್ದೇಶ. 

ವಿಶಾಲವಾದ ಈ ಕ್ಷೇತ್ರದಲ್ಲಿ ಒಂದೆಡೆ ಗೋಶಾಲೆ ಇದೆ. 
ನೂರಾರು ಹಸುಗಳಿವೆ ಇಲ್ಲಿ, ಇನ್ನೊಂದೆಡೆ ಭಸ್ಮಸಿದ್ಧಗೊಳಿ 
ಸುವ ಕಾರ್ಯಾಲಯವಿದೆ, ಮತ್ತೊಂದೆಡೆ ಪುರಾತನ 
ತಾಡೋಲೆ ಗ್ರಂಥಗಳ ಗ್ರಂಥಾಲಯವಿದೆ, ಸಂಶೋಧಕರು 
ಶೊ ಧಿಸಿ, ಪರಾಮರ್ಶಿಸಿ, ಸಂಪಾದಿಸಿದ ಗ್ರಂಥಗಳ 
ಮುದ್ರಣಕ್ಕಾಗಿ ಮುದ್ರಣಾಲಯ ಮಗದೊಂದು ಕಡೆಇದೆ. 


44 ಹಾನಗಲ್ಲ ಕುಮಾರಸ್ವಾಮಿಗಳು 


ಮಲಾಪಹಾರಿ ನದಿ ತಟದಲ್ಲಿರುವ ಪರ್ಣಕುಬೀರದಲ್ಲಿ 
ಸಾಧಕರ ತಪಸ್ಸು ನಡೆದಿರುತ್ತದೆ, ಮೇಲು ಮಠದಲ್ಲಿ ವಟು 
ಗಳ ದರ್ಶನ ಶಾಸ್ತ್ರಾಭ್ಯಾಸ, ಕಲ್ಲುಮಠದಲ್ಲಿ ಸಂಸ್ಕೃತ 
ಅಭ್ಯಾಸ, ಹಾಲಕೆರೆಯ ತಪಸ್ವಿಗಳ ಪೂಜಾಮಂಟಪ, 
ಮುದ್ರಣಾಲಯದಲ್ಲಿ ಕಾಯಕನಿರತರಾದ ವಟುಗಳು, 
ಗ್ರಂಥಾಲಯದಲ್ಲಿ ಪುರಾತನ ಗ್ರಂಥಗಳ ಅಧ್ಯಯನ ನಡೆ 
ನಿರುವ ಕಾವಿ ಲಾಂಛನಧಾರಿ ನಾಳಿನ ಹೀಠಾಧಿಪತಿಗಳು, 
ಹೂಗಿಡಗಳಿಗೆ ನೀರೆರೆವ ಕಾಷಾಂಬರಧಾರಿಗಳು. ಎಲ್ಲಿನೋಡಿ 
ದರಲ್ಲಿ ಕೇವಲ ವಟುಗಳು, ಕಿವಿಟೊಬ್ಬಗೆ, ಕಪನಿ ಧರಿಸಿ 
ಚೈ ತನ್ಯ ದಿಂದ, ತೇಜಸ್ಸಿನಿಂದ ತುಂಬಿದ ಮುಖ ಮಂ ಡಲದ 
ತ್ಸ 

ಹಾನಗಲ್ಲ ಕುಮಾರಶಿವಯೋಗಿಗಳು ಈ ಶಿವಯೋಗ 
ಮಂದಿರಸ್ಥಾ ಏಸಿದಾಗ ಕೇವಲ ಏಳು ಮಂದಿ ಸಾಧಕರಿದ್ದರು. 
ಅವರೇ ಮುಂದೆ ಸ ವದತ್ತಿ. ಬಿದರಿ ಶ್ರೀ ನಿ. ಪ್ರ. ಅಪ್ಪಯ್ಯ 
ಸ್ವಾಮಿಗಳು, ನವಿಲುಗುಂದದ ಗವಿಮಠಾಧ್ಯಕ್ಷರಾದ 
ಶ್ರೀನಿ. ಪ್ರ. ಬಸವಲಿಂಗಸ್ವಾಮಿಗಳು, ಘ. ಚ. ಕುಷ್ಟಗಿ 
ಪಟ್ಟದ್ದೇವರು, ಕುರುವತ್ತಿಯ ಶ್ರೀ ನಿ. ಪ್ರ. ಮಹಾದೇವ 
ಸ್ವಾಮಿಗಳಂ, ಬಾಗಲಕೋಟಿಯ ಶ್ರೀ ನಿ. ಪ್ರ. ಶಿವಬಸವ 
ಸ್ತಾಮಿಗಳು, ಮಮದಾಪುರದ ಮರಿದೇವರು, ಕೊಪ್ಪದ 
ಶ್ರಿ (ನಿ. ಪ್ರ, ಮಹಾಂತಸ್ವಾಮಿಗಳು ಎಂದು ನಾಮಾಂಕಿತ 
ರಾದರು. 

ಆದರೆ ಅಂದಿನಿಂದ ಇಂದಿನವರೆಗೆ ಸಾವಿರಾರು ಸಾಧ 
ಕರು ಸಿದ್ಧಿ ಪಡೆದು ಶಿವಯೋಗ ಮಂದಿರದ ಸ್ನಾತಕರಾಗಿ 
ಹೊರಹೋಗಿದ್ದಾರೆ, ಖೀಠಾಧಿಪತಿಗಳಾಗಿದ್ದಾ ರೆ. 

ಇಂದಿಗೆ ಎಂಟಿ ನೂರು ವರುಷಗಳ ಹಿಂದೆಯೇ ಕಲ್ಯಾ 


ಟೆ ಸಟ ಕು ಹ ಚಟಟೇಳ SE 


ಹಾನಗಲ್ಲ ಕುಮಾರಸ್ವಾಮಿಗಳು ಸ ಗ 


ಣದ ಶಿವಶರಣ ಘಟ್ಟ ವಾಳಯ್ಯನವರು ಇಪ್ಪತ್ತನೆಯ ಶತ 
ಲ್ಲಿ ಓರ್ವ ಶಿವಯೋಗಿಯಿಂದ" ಶಿವಯೋಗಮಂದಿರ' 
ಸ್ಥಾ ಪನೆಯಾಗುತ್ತ ದೆಯೆಂದು ತನ್ನ ಕಾಲಜ್ಞಾನ ವಚನದಲ್ಲಿ 
Ee 
ಆ ವಚನ ಇಂತಿದೆ: 
«ಗಿಡ ಮಾಗಡಿಯೆಂಬ ಪುರದ ಜಂಗಮದೇವ : 
ಮೃಡಕಣಾ! ಭಿಕ್ಷವ ಬೇಡ್ಕಾನು ! 
ಪೊಡವಿಯೇ ಬಾಗಿ ನೀಡಲು 
ಆತನು ದೃಢದಿಂದ ನೀಡಿಸಿಕೊಂಡಾನು ! 
ಮಲಾಪಹಾರಿಯ ತೀರದಿ ವಿರಕ್ತ ಜಂಗಮನೊಬ್ಬ 
ನಲವಿಂದೆ ಹುಚ್ಚನೆನಿಸ್ಯಾನು | 
ಲೋಲ ಜನಗಳು ಹೆ£ರನೆ ಇಟ್ಟಾರು 
ಸ್ಥ ಲದೊಳು ಹೂಳಿಸಿ ಬಾಕ 2 
ಇದನ್ನೆ ಲ್ಲ ನೋಡಿದಾಗ ಶಿವಯೋಗ ಮಂದಿರದ 
ಸ್ಪಾ ಫನೆಯ “ವಿಚಾರ ಇಂದಿನದಲ್ಲ ನಿನ್ನೆ ಯದಲ್ಲ ಎಂಟಿ 
ನೂರು ವರುಷಗಳ ಹಿಂದೆಯೇ ಕಲ್ಯಾ ಹ ಶರಣರ ಸಂಕಲ್ಪ 
ವಾಗಿತ್ತೆಂದು ಅನ್ನಿಸುವುದಿಲ್ಲವೇ? 
ಶಿವಶರಣರ ಸಂಕಲ್ಪದುತೆ ಹಾನಗಲ್ಲ ಶ್ರೀಗಳು ಶಿವ 
ಯೋಗ ಮಂದಿರ ಕಟ್ಟಿ ಸಾಧಕರನ್ನು, ಶಿವಯೋಗಿಗಳನ್ನು 
ತಮ್ಮ ಪಃಶಕ್ತಿ ರ ಸಜ್ಜು ಗೊಳಿಸಿದರೆಂದೇ ತಮನ 
ಟಕದ ಮಠಗಳು, ಖೀಠಗಳು ಸಮರ್ಥ ಸ್ಟಾ ವಾಗಳಿಂ ಪು; 
ಜಗದ್ಗುರುಗಳಿಂದ ಬೆಳಗಲು, ಬೆಳೆಯಲು" ವೀರಶೈವ 
ಸಮಾಜ ಉಳಿಯಲು, ವೀರಶೈವ ಆಚಾರ ವಿಚಾರಗಳು 
ಜೀವಂತವಾಗಿರಲು ಸಾಧ್ಯ ವಾಯಿತು. 
ಶಿವಯೋಗ ಮಂದಿರವ ಭಕ್ತ ಶ್ರ ದ್ರೆ ಯಿಂದ ಹೊಕ್ಕು 
ಬಂದವರು ಲಿಂಗಪದವಿಯ ಪಡೆದರು, ಹೆಜ್ಜೆ (ನು! 


46 ಹಾನಗಲ್ಲ ಕುಮಾರಸ್ವಾಮಿಗಳು 


ಹಾನಗಲ್ಲ ಕುಮಾರಶಿವಯೋಗಿಗಳ ಕಾರ್ಯ ಎಂಟು 
ನೂರು ವರುಷಗಳ ಹಿಂದೆಯೇ ಕಲ್ಯಾಣದ ಶರಣರಿಂದ 
ನಿಶ್ಚಿತಗೊಂಡಿತ್ತು. ಈ ಶತಮಾನದಲ್ಲಿ ಎಳಂದೂರು ಗುರು 
ಬಸವಲಿಂಗ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ, ಬಿದರಿ 
ಕುಮಾರಮಹಾಸಾ ), ಮೀಗಳ ಅಂತಃಕರಣ ಪಡೆದು, ವೆ ರಾಗ್ಯ 
ನಿಧಿ ಮಲ್ಲಹಾರ್ಯರ ಸದಿಜೈ. ಮಹಾ ತಪಸ್ವಿ ಹಾವೇರಿ 
ಶಿವಬಸವ ಮಹಾಸ್ವಾಮಿಗಳ, ಸೊನ್ನಲಿಗೆಯ ವೀರೇಶ ಶರ 
ಣರ ಸಹಯೋಗದಿಂದ ಹಾನಗಲ್ಲ ಕುಮಾರಶಿವಯೋಗಿಗಳು 
ಇಳಕಲ್ಲ ಮಹಾ ಮಹಿಮ ವಿಜಯ ಮಹಾಂತಸ್ವಾ ಎವಾಗಳಂ 
ಸೂಚಿಸಿದ ವು ಪವಿತ್ರ ತಾಣದಲ್ಲಿ ಶಿವಯೋಗ ಮುಂದಿರವ 
ನಿರ್ಮಿಸಿ ಎಂಟುನೂರು ವರುಷಗಳ ಪೂರ್ವದಲ್ಲಿ ಶರಣ 
ರಿಂದ ನಿಶ್ಚಿತಗೊಂಡ ಕಾರ್ಯ ಪೂರ್ಣಗೊಳಿಸಿದರು. 


ಶಿವಯೋಗ ಮಂದಿರ : ಅದರ ಪರಿಸರ 


ಸುತ್ತಲೂ ಗುಡ್ಡದೋರೆ. ನಾನಾ ಗಿಡಬಳ್ಳಿ, ವೃಕ್ಷ 
ಗಳಿಂದ, ಗಿಡಮೂಲಿಕೆಗಳಿಂದ, ಲಕಾಮಟಿಪ 
ಆವೃತಗೊಂಡಿರುವ ವಿಶಾಲ ಪಸ ಮಧ್ಯ ದಲ್ಲಿ ಶಿವ 
ಯೋಗ ಮಂದಿರದ ಸಂಸ್ಥಾ ಪನಾಚಾರ್ಯ, ವೀರಶೈ ವ 
ಧರ್ಮದ ಪುನರುತ್ಥಾನ ಕಾರ್ಯಗೈ ದ ಮಹಾಮಹಿಮ 
ಹಾನಗಲ್ಲ ಕುಮಾರಶಿವಯೋಗಿಗಳ ಸಮಾಧಿ ಮಂದಿರ. 

ಬಹು ಸುಂದರವಾಗಿದೆ, ಕಲಾತ ಟಕವಾಗಿದೆ ಈ ಸಮಾಧಿ 
ಮಂದಿರ, ಕಲ್ಲಲ್ಲ ಇದು ಕಲೆಯ ಚ ಈ ಮಂದಿರ ಆಧು 
ನಿಕ ರೀತಿಯಲ್ಲಿ ನಿರ್ಮಾಣವಾಗಿದ್ದರೂ ಅದಕ್ಕೊಂದು 
ಪುರಾತನತ್ವವಿದೆ. ಈ ಚೋದ್ಯ ವನ್ನು ಆಗುಗೊಳಿಸಿದಇಂದಿನ 


eR 


ಹಾನಗಲ್ಲ ವಿರಕ್ತ ಮಠಾಧ್ಯಕ್ಷರು ಹಾಗು ಶಿವಯೋಗಮಂದಿ 
ರದ ಆಗುಹೋಗುಗಳ ಕಾರಣಕರ್ತರಾದ ಶ್ರೀ ನಿ.ಪ 
ಸದಾಶಿವಸ್ತಾ ಮಗಳು. ಶ್ರೀಗಳದು ಬಹು ಕಲಾತ್ಮ ಕದೃ Ny 
ತಮ್ಮ ಗುರುವಿನ ಈ ಸಮಾಧಿಯನ್ನು ) ಲಕ್ಟಾಂತರ ರೂಪಾಯಿ 
ಖರ್ಚಿನಿಂದ ಬಹು ಶ್ರ ದೈ, ಬ್‌ ಯಿಂದ ಸೋಜಿಗವೆನ್ನು 
ವಂತೆ ನಿರ್ಮಾಣ ಮಾಡಿಸಿದ್ದಾ ರೆ. ಈ ಸಮಾಧಿ ಮಂದಿರ 
ಶಿಲ್ಪ ಕಲೆಗೆ ಒಂದು ದೊಡ್ಡ ಕಾಣಿಕೆ. 
ಕಲ್ಲನಲ್ಲಿ ನಮ್ಮ ನಾಡಿನ ಪ್ರತಿಭಾವಂತ ರೂವಾರಿಗಳು 
ಬರೆದ ಸುಂದರ ಕಾವ್ಯ ವಾಗಿದೆ ಇದು. ಇದರ ಗಂಭೀರ 
ಮಂತ್ರ ಮುಗ್ಧ ಗೊಳ್ಳು ವಂಥ ಸೌಂದರ್ಯಕ್ಕೆ ಭಕ್ಕರು, 
ಕಲಾಪೆ ಶೇಮಿಗಳು ಮೈ ನುರೆಯದಿರಲಾರರು. ಜಾಡಿ! 
ದರ್ಶನವಂತೂ 1 ದಿವ್ಯಾನುಭವ ನೀಡುತ್ತದೆ 
ದರ್ಶಕನಿಗೆ. 
ಇಲ್ಲಿಯ ಒಂದೊಂದು ಕಂಬಗಳಲ್ಲಿ ಸುಳಿದೆಗೆದು ನಿಂತಿ 
ರುವ ಸುಳುಹುಗಳು, ಬಳ್ಳಿಗಳು ಕಣ್ಣಿಗೆ ಹಬ್ಬವನ್ನುಂಟು 
ಮಾಡುತ್ತವೆ. ಉತ್ತರಾಭಿಮುಖವಾಗಿರುವ ಈ ಸಮಾಧಿ 
ಮಂದಿರದ ಎದುರಿಗೆ ಕಲ್ಲುಮಠವಿದೆ. ಇಲ್ಲಿಯೇ ವಟುಗಳು, 
ಸಾಧಕರು, ದೇವರು ವಾಸಿಸುತ್ತಾರೆ. ಅದರ ಮುಂದೆ ಶ್ರೀ 
ಸದಾಶಿವ ಮುದ್ರ ಣಾಲಯವಿದೆ, ಅದರ ಎದುರಿಗೇನೇ ಶ್ರೀ 
ರೇವಣಸಿದ್ದೆ ಶ್ವ ರ” ವಾಚನಾಲಯವಿದೆ, ಶ್ರೀ ವಿಜಯ 
ಮಹಾಂತೇಶ್ವ ರ ಓಲೆಗರಿ ಗ್ರಂಥಾಲಯವಿದೆ, ಅದರ ಪಕ್ಕ 
ದಲ್ಲಿಯೇ ಬೆಲ ವನ, ಆ ಬನದ ಪಕ್ಕದಲ್ಲಿಯೇ ಹಾಳಕೇರಿ 
ಶ್ರೀಗಳ ಪೂಜಾಮಂಟಿಪ, ನದಿಯ ತಟದಲ್ಲಿ ಮೇಲುಮಠ, 
ಈಗ ಅದರ ಪಕ್ಕದಲ್ಲಿ ಆಧುನಿಕ ವಸ್ತು ಕಲೆಯ ಬೃಹದ್‌ 
ಕಟ್ಟಡ ಬರುತ್ತಲಿದೆ. ಅದರ ಪಕ್ಕದಲ್ಲಿ ಮಲಾಪಹಾರಿಯ 


i 

| ಹಾನಗಲ್ಲ ಕುಮಾರಸ್ವಾಮಿಗಳು : ಗ 
A 

| 

| 

| 

| 


48 ಹಾನಗಲ್ಲ ಕುಮಾರಸ್ವಾಮಿಗಳು ) 


ತೆರೆಗಳು ಬಂದು ಅಪ್ಪಳಿಸುವಷ್ಟು ಸವಿಔಇಪದಲ್ಲಿ ಲತಾ 
ಮಂಟಪ ! ಸೌಂದರ್ಯ ಸೂರೆ ಹೊಯ್ದಿದೆ ಇಲ್ಲಿ. ನಿಸರ್ಗ 
ತನ್ನೆಲ್ಲ ಜೆಲುವನ್ನು ಓಕಳಿಯಾಡಿದ “ಹಾಗಿದೆ ಇಲ್ಲಿ. 
ಇಲ್ಲಿರುವ ನಿರಾಡಂಬರವಾದ ಮಣ್ಣಿನ ಕಟ್ಟಿಗಳ ಮೇಲೆ, 
ಹೂ ಎಲೆಗಳ ಆಸನ ಹಾಸಿರುವ ಕಟ್ಟಿ ಗಳ ಮೇಲೆ ಕುಳಿತು 
ಹಾನಗಲ್ಲ ಶ್ರೀಗಳು ತಮ್ಮ ಕಾಲದ ವಟುಗಳಿಗೆ, ಸಾಧಕರಿಗೆ 

ಸಂಜೆ ಮುಂಜಾವು ಪಾಠ ಪ್ರವಚನ ಮಾಡುತ್ತಿದ್ದರಂತೆ. 
ಆ ಮಹಾ ಮಹಿಮನ ಪಕ್ಕ ತಿಬ್ರ ಯತೆ ಎಂಥ. ಘನ 
ವಾದುದು. ನೆನಸಿಕೊಂಡರೆ ಸಾಕು `ಕೋಮಾಂಚನವಾಗು 
ತ್ತದೆ. ಈ ಪರಿಸರ ವಿಶಾಲವಾದ ಲತಾ ಮಂಟಪದಿಂದ, 
ಜೊೋಗುಳಗೈವ ತಾಯಿ ಮಲಾಪಹಾರಿಯ ಗಾನ 
ಮಾಧುರ್ಯದಿಂದ ಭಾವುಕರನ್ನು ಶಬ್ದ ಮುಗ್ಗರನ್ನಾಗಿಸು 

ತ ದೆ. 

ಸ ಈ ದಾರಿಯಲ್ಲಿಯೇ ಕೊಟ್ಟೂರು ಸ್ಟಾ ಖಂಗಳು ಅನು 
ಷ್ಠಾ ನ ಮಾಡಿದುದರ ಪ ಪ್ರತೀಕವಾಗಿರುವ ಬಂದು ಮಂಟಪ 
ವಿದೆ. ಅದರ ಪಕ್ಕ ದಲ್ಲಿಯೇ: ಹಾನಗಲ್ಲ ವಿರಕ್ತ ಮಠಾಧ್ಯ | 
ಕರೂ, ಹಾನಗಲ್ಲ 'ಕುಮಾರಶಿವಯೋಗಿಗಳ ಪರಮ 
ಶಿಷ್ಯರೂ ಆದ ಶ್ರೀ ನಿ. ಪ್ರ. ಸದಾಶಿವಸ್ಥಾವಿಂಗಳಂ ವಾಸಿ 
ಸ್‌ ಮಠವಿದೆ. ಆಜೆಪಕ್ಕದಲ್ಲಿ ಮೇಲುಮರಕ್ಕೆ ಹೋಗುವ 
ದಾರಿಯಲ್ಲಿ ಹಾನಗಲ್ಲ ಶ್ರಿ ‘ne. ಶತಮಾನೋತ' ವ ಸ್ಮಾರಕ 
ವಾಗಿ ಹುಬ್ಬ ಛಿ ಯ ಮೂರುಸಾವಿರ 11. ಜಗದ್ಗು ರು 
ಗಳೂ, ಶಿವಯೋಗ ಮಂದಿರದ ಸಾಧಕರೂ, ಕುಮಾರ ಶಿವ 
ಯೋಗಿಗಳ ಪರಮ ಶಿಷ್ಯರೂ ಆಗಿರುವ ಶ್ರೀ ಮುನ್ನಿರಂಜನ 
ಜಗದುರು ಗಂಗಾಧರ ರಾಜಯೋಗೀಂದ್ರ ಮಹಾಸ್ಟಾ ವು 
ಗಳವರು ಕಟ್ಟಿಸಿರುವ ಭವ್ಯವಾದ 'ಧ್ಯಾನಧಾಮ' ಕಂಗೊಳಿ ' 


| ಹಾನಗಲ್ಲ ಕುಮಾರಸ್ವಾಮಿಗಳು 49 


ಸುತ್ತಲಿದೆ. ಹಾನಗಲ್ಲ ಕುಮಾರಸ್ವಾಮಿಗಳೇ ಜಗದ್ಗುರು 
ಗಳ ಜೀವನದುಸಿರು. ' 

ಶಿವಯೋಗ ಮಂದಿರದ ಪರಿಸರ ಐತಿಹಾಸಿಕವಾಗಿ, 
ಪೌರಾಣಿಕವಾಗಿ ಬಹಳ ಮಹತ್ವ ಪಡೆದಿದೆ. ಇಲ್ಲಿ ಮಲಾ 
ಪಹಾರಿ ಉತ್ತರಾಭಿಮುಖಿಯಾಗಿದ್ದಾಳೆ. ಏಳೆಂಟು ಮೈಲು 
ದೂರದ ಅಂತರದಲ್ಲಿ ವಾತಾಖ ನಗರವಿದೆ, ನಾಲ್ಕುಮೈಲಿನ 
ಅಂತರದಲ್ಲಿ ಬನಶಂಕರಿ ದೇವಸ್ಥಾ ನವಿದೆ, ಮೂರುಮೈಲಿನ 
ಅಂತಿರದಲ್ಲಿ ಬಹು ಪ್ರಾಚೀನವಾದ ಮಹಾಕೂಟೇಶ್ವರ 
ಕ್ಷೇತ್ರ ವಿದೆ. ಮೂರು ಕಡೆ ಬೆಟ್ಟಿಗಳಿಂದ ಸುತ್ತುವರಿಯ 
ಲ್ಪಟ್ಟ ಈ ಕ್ಷೇತ್ರ ಬಹು ರಮಣೀಯವಾಗಿದೆ. ಪೂರ್ವಾಭಿ 
ಮುಖವಾಗಿರುವ ಮುಖ್ಯ ದೇವಸ್ಥಾನದಲ್ಲಿ ಮಹಾಕೂಲಟೇ 
ಶ್ವರ ಹಾಗೂ ಅದರ ಎದುರಿಗೆ ನಂದಿ ರಾರಾಜಿಸುತ್ತಲಿದೆ. 
ಗರ್ಭಗುಡಿಯ ಕಂಬಗಳಲ್ಲಿ ನಾಲ್ಕು ಶಾಸನಗಳಿವೆ. ಈ ಕ್ಷೇತ್ರ 
ಹಲವು ದೇವಸ್ಥಾ ನಗಳ . ಹಾಗೂ ತೀರ್ಥಗಳ ಒಂದು 
ಸಮೂಹವೆಂದೇ ' ಹೇಳಬೇಕು. ಮುಖ್ಯ ಮಾ? 
ಸುತ್ತಲೂ ಪುಟ್ಟಪುಟ್ಟ ಆದರೂ ಶಿಲ್ಪ ಕಲೆಯ ದೃಷ್ಟಿಯಿಂದ 
ಮಹೆತ್ತಪಡೆದ ಮಂದಿರಗಳಿವೆ. ಅವುಗಳಲ್ಲ "ವೀರಭದ, 
ದೇವರಗುಡಿ. ಲಾಕುಲೇಶ್ವರಗುಡಿ, ಸಂಗಮೇಶ್ವ ರಗುಜಿ, 
ಮಲ್ಲಿಕಾರ್ಜುನ ಗುಡಿ, ಕಖಲೇಶ್ವ ರಗುಡಿ ಪ್ರ ಮುಖವಾ 
ದವುಗಳು. ಮಲ್ಲಿಕಾರ್ಜುನಗುಡಿಯ ಎದುರಿಗೆ "ಚೆಲುವಾದ 
ನಂದಿ ಇದೆ. 

ಇಲ್ಲಿರುವ ಸುಂದರ ಪುಷ್ಕರಣಿಯ ಒಳಗೂ ಲಿಂಗಗಳಿವೆ, 
ಜೋಡು ಪುಷ್ಕರಣಿಗಳಿವೆ. ಒಂದು ಪುಷ್ಕರಣಿಯಲ್ಲಿ ಮುಳುಗಿ 
ಇನ್ನೊಂದು ಪುಷ್ಕರಣಿಗೆ ಜಲಮಾರ್ಗದಲ್ಲಿಯೇ ಹೋದರೆ 

ಅಲ್ಲಿ ಜಲದಲ್ಲಿಯೇ ಒಂದು ಲಿಂಗದರ್ಶನವಾಗುತ್ತದೆ. ಅಲ್ಲಿಗೆ 


50 ಹಾನಗಲ್ಲ ಕುಮಾರಸಾ ಿಮಿಗಳು | 


ಹೋಗಿ ಲಿಂಗಪೂಜೆಗೈದು ಬಂದಾಗ, ಮನಸ್ಸಿಗೆ ಅಪೂರ್ವ 
ವಾದ, ಅಪ್ರಮಾಣವಾದ ಆನಂದವಾಗುತ್ತದೆ. ಮೈಮನ 
ವೆಲ್ಲ ಪುಳುಕಿತವಾಗುತ್ತದೆ, ಅದೊಂದು ಪರಮಾನಂದಾನು 
ಭವವೆಂದೇ ಹೇಳಬೇಕು. 
ಶಿವಯೋಗ ಮಂದಿರದ ಸ್ಥಾಪನೆಯ ಸಂಕಲ್ಪ ಮಾಡಿ 

ದವರು ಶರಣರು. ಅದನ್ನು ಆಗುಗೊಳಿಸಿದಾತ ಈ ಶತ 
ಮಾನದ ಶಿವಯೋಗಿ, ಅಂದಮೇಲೆ ಸ ) ಳ ಹಾಗೂ ಪರಿಸರ 
ಇಷ್ಟು ಮಹತ್ತ್ವ ವಾಗಿರಬೇಕಾದುದರಲ್ಲಿ ಅಚ್ಚ ರಿಯೇನಿದೆ ! 

ಶಿವಯೋಗ ಮಂದಿರದ "'ಬಯಲಿ' ನಲ್ಲಿ ಆಡು ಮೋಡ 
ಗಳು, ಹಾಡುವ ಹಕ್ಕಿ ಪಕ್ಕಿಗಳಂ, ಗಿಳಿಗಳು, ಮಧುರ ಸ್ವರ. 
ಗೈವ ಕೋಗಿಲೆಗಳು, ಸಾಸಿರಕಣ್ಣ ಗರಿಗೆದರಿ ಕುಣಿದು ಮನ 
ಮಯೂರ ಕುಣಿಯುವಂತೆ, ತಣಿಯುವಂತೆ ಮಾಡುವ 
ನವಿಲುಗಳು, ಬೆಳಕಿನ ಮರಿಗಳಾಗಿ ಎಲ್ಲೆಲ್ಲೂ ಅಡ್ಡಾ ಡುವ 
ಕಾಷಾಯಂಬರಧಾರಿ ವಟಿುಗಳು, ಸಾಧಕರು, ಶ್ರಿ (ಗಳು. ಇದು 
ಲೋಕೋತ್ತರ ಬದುಕ ಸಾಧಿಸಲಿಕ್ಕೆ ತಕ್ಕು “ದು ಎಂದು 
ಸಾರುತ್ತಲಿವೆ. 


ಶಿವಯೋಗ ಮಂದಿರದಲ್ಲಿ ನಿತ್ಯ ಕರ್ಮಗಳು 


ಈಗ ಶಿವಯೋಗ ಮಂದಿರದಲ್ಲಿ ನಾಡಿನ ನಾನಾ ಭಾಗ 
ದಿಂದ ಬಂದ ನೂರಾರು ಜನ ಸಾಧಕರು ಶಿವಯೋಗ ಸಾಧ 
ನೆಯಲ್ಲಿ ನಿರತರಾಗಿದ್ದಾರೆ. 

ಬಾ ) ಹೀ ಮುಹೂರ್ತದಲ್ಲಿ ಏಳುವುದು, ಸಾಮೂಹಿಕ 
ಪಾ ) ರ್ಥನೆ, ಆನಂತರ ಪ್ರಾತಃ ರ್ವಿಧಿಗಳನ್ನು ತೀರಿಸಿಕೊಳ್ಳು 
ವುದು. ಯೋಗಾಸನದಲ್ಲ' ನಿರತರಾಗು ವು ದು, ಕನ್ನ ಡ 


ಹಾನಗಲ್ಲ ಕುಮಾರಸ್ಟಾಮಿಗಳು | 5] 


ಸಂಸ್ಕೃತ, ಇಂಗ್ಲಿಷ್‌ ಪಂಡಿತರಲ್ಲಿ ಅಧ್ಯಯನ, ಬೆಳಗಿನ 
ಪೂಜೆಗಾಗಿ ಪತ್ರಿ ಪುಷ್ಪ ಎತ್ತುವುದು. ನದಿಯಲ್ಲಿ ಮಿಂದು 
ಲಿಂಗಪೂಜೆ, ಅನುಷ್ಠಾನದಲ್ಲಿ ನಿರತರಾಗುವುದು. ಪ್ರಸಾದ 
ಸ್ವೀಕರಿಸುವುದು, ಮಧ್ಯಾಹ್ನ ದಲ್ಲಿ ಕೊಂಚ ವಿಶ್ರಾಂತಿ, 
ಮತ್ತೆ ಪಾಠಪ್ರವಚನ, ಪುರಾಣಶ್ರ ವಣ, ಯೋಗಮಂಟಿಪ 
ಗಳ ಸಾರಣೆ_ಕಾರಣೆ, ತೋಟಿ ) ಪಶ್ಚೈಗಳಿಗ ನೀರುಣಿಸುವುದು, 
ಸಂಜೆಯ ಪೂಜೆಗೆ ಪತ್ರಿ ಪುಷ್ಪ ಎತ್ತುವುದು, ಶ್ರೀಗಳ ಗದ್ದು 
ಗೆಯ ಮುಂದೆ ಸಾಯಂಕಾಲದ ಸಾಮೂಹಿಕ” ಪಾ ರ್ಥನೆ, 
ಯೋಗಸಾಧನೆ, ಸ್ನಾನ, ಲಿಂಗಪೂಜೆ, ಪ್ರಸಾದ ಸಿಸಕರಿಸು 
ವುದು, ಅಧ್ಯಯನ, ವೈಯಕ್ತಿಕ ಪಾ ರ್ಥನೆ; ರಾತ್ರಿ 
ಹತ್ತೂ ವರೆಗೆ ನಿದ್ರೆ ಹೋಗುವುದು. ಯತಾಮಾನ ಹಾಗಸ 
ಶ್ರಾ ವಣ ಮಾಸಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು 
ಕಔಮೆಯಾಗುವುದುಂಟು. 

ಹಾನಗಲ್ಲ ಕುಮಾರಶಿವಯೋಗಿಗಳು ಹಾಕಿಕೊಟ್ಟ 
ಈ ಕಾರ್ಯಕ್ರಮ ಇಂದಿಗೂ ಚಾಚೂ ತಪ್ಪದೆ ಇಲ್ಲಿ ನಡೆದು 
ಕೊಂಡು ಬರುತ್ತಲಿದೆ. 


ಪರಳಿಯ ಪ್ರಕರಣ 


ಹಾನಗಲ್ಲ ಶ್ರೀಗಳು ಸಮತಾವಾದಿಗಳಾಗಿದ್ದ ರು. ಪರ 
ಮತ ಸಹಿಷ್ಣುತೆ “ಅವರಲ್ಲಿ ಅಪಾರವಾಗಿತ್ತು. ಆದರೆ ಸ್ವಧ 
ರ್ಮಕ್ಕೆ ಕುಂದು ಬರಲಿದೆಯೆಂದಾಗ ರುದ್ರರಾಗುತ್ತಿದ್ದರು. 
ವೀರಶೈವ ಧರ್ಮದವರಿಗೆ 'ಶೂದ್ರತ್ವ' ಕಟ್ಟಲು ಅರ್ಧ 
ಶತಮಾನದ ಹಿಂದೆ ಕೆಲವರು ಪ್ರಯತ್ನಿಸಿದಾಗ ಶ್ರೀಗಳ 
ಸ್ವಧರ್ಮನಿಷ್ಠೆ ಸಿಡಿದೆದ್ದಿತು. 


52 ಹಾನಗಲ್ಲ ಕುಮಾರಸ್ವಾಮಿಗಳು 


ಈ ಘಟ ನೆ ನಡೆದುದು-ಪರಳಿಯ ವೈಜನಾಥಲಿಂಗ 
ವನ್ನು ಪೂಜಿಸುವ ಅಧಿಕಾರ ವೀರಶೈವರಿಗಿಲ್ಲ-ಎಂದು ಕೆಲ 
ಸನಾತನಿಗಳು ವಾದ ಹೂಡಿದಾಗ. 

ಪರಳಿ_ಅಂದಿನ ನಿಜಾಮರ ಸಂಸ್ಥಾ ನವಾಗಿದ್ದ ಹೈದ 
ರಾಬಾದ ಸಂಸ್ಥಾನದಲ್ಲಿ ಒಂದು ಗ್ರಾಮ. ಇಂದು ಇದು 
ಮರಾಠವಾಡಾದ. ಪರಭಣಿ ಜಿಲ್ಲೆಯಲ್ಲಿದೆ. ಗೋದಾವರಿ 
ನದಿಯ ಬಲದಂಡೆಯ ಮೇಲಿರುವ ಶ್ರ ಗ್ರಾಮ, ದ್ವಾದಶ 
ಜ್ಯೋತಿರ್ಲಿಂಗಗಳಲ್ಲೊಂದಾದ 'ವೈದ್ಯನಾಥೇಶ್ವರ' ಲಿಂಗ 
ದಿಂದಾಗಿ ಬಹು ಪ್ರಸಿದ್ಧಿ ಹೊಂದಿದೆ. ಈ ಶಿವಲಿಂಗವನ್ನು 
ಮಹಾ ಶಿವಶರಣೆಯಾದ ವೈಜವೈ ಸ್ಥಾ ಏಸಿದಳೆಂದು ಹೇಳ 
ಲಾಗುತ್ತದೆ. ಗೋದಾವರಿ ನದಿ ತೀರದ ಭಾಗವೆಲ್ಲ ಶಿವಶರ 
ಣರ ಪಾದ ಸ್ಪರ್ಶದಿಂದ ಪುನೀತವಾಗಿದೆ. ಈ ಭಾಗದ ಹಲ 
ವಾರು ಊರುಗಳಿಗೆ ಕನ್ನಡ ಹೆಸರುಗಳಿವೆ. ನೃಪತುಂಗನ 
ಕಾಲದಲ್ಲಿ ಇದು ಕನ್ನಡ ಪ್ರಾಂತಕ್ಕೆ ಸೇರಿದುದಾಗಿರಬೇಕು 
ಎನ್ನು ವುದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ. 

ಘು ವೈಜನಾಥೇಶ್ವರ ಮಂದಿರದ ಎಲ್ಲ ವ್ಯವಸ್ಥೆ ಅನಾದಿ 
ಕಾಲದಿಂದ ವೀರಶೈವರ ಕೈಯಲ್ಲಿತ್ತೆಂದು ತಿಳಿಯುತ್ತದೆ. 
ಪೂಜಾರಿಗಳು ಕೂಡ ವೀರಶೈವರೇ ಆಗಿದ್ದರು. ಆದರೆ ಇಪ್ಪ 
ತ್ತನೆಯ ಶತಮಾನದಲ್ಲಿ ಜನಿಸಿದ ಶ್ರೀ ಕುಮಾರ ಶಿವಯೋ 
ಗಿಯ ಶಿವಯೋಗದ ಮಹತಿಯ ಹೆಚ್ಚ ಳಿಕೆಗಾಗಿ ಈ ಘಟನೆ 
ನಡೆಯಿತೆಂಬಂತೆ ಕೆಲ ಸನಾತನಿಗಳು 'ವೀರಶೈ ವರಿಗೆ ವೈಜ 
ನಾಥ ಜ್ಯೋತಿರ್ಲಿಂಗ ಪೂಜಿಸುವ ಅಧಿಕಾರವಿ ತ ಎಂದು 
ಶ್ರಾ ವನಮಾಸದ ರುದ್ರಾಭಿಷೇಕಕ್ಕೆ ಅಡ್ಡಿ ಯುಂಲು ಮಾಡಿ 
ದಶು. ಈ ವಿವಾದ ಕೋರ್ಟು ಕಟ್ಟಿ "ಏರಿತು. ತಾಲೂಕ 
ಹಾಗೂ ಜಿಲ್ಲಾ ಮಟ್ಟದ ಕೋರ್ಟಿಗಳಲ್ಲಿ ಯಾವ ನಿರ್ಣಯ 


ಹಾನಗಲ್ಲ ಕುಮಾರಸ್ವಾಮಿಗಳು ೨3 


ವಾಗದೆ ಅದು ಹೈದರಾಬಾದದಲ್ಲಿದ್ದ ಉಚ್ಛ ಧಾರ್ಮಿಕ 
ನ್ಯಾಯಾಲಯಕ್ಕೆ ಹೋಯಿತು. ಅಲ್ಲಿ ಈ ವ್ಯಾಜ್ಯ ನಡೆಸಲು 
ಅಪಾರ ಧನ ಹಾಗೂ ಸಂಸ್ಕೃತ ಪಂಡಿತರ ಅವಶ್ಯಕತೆ ಇತ್ತು. 
ಈ ಮಹತ್ಕಾರ್ಯಕ್ಕೆ ಅಸಾಧಾರಣ ವ್ಯಕ್ತಿತ್ವ ಪಡೆದವರೇ 
ಆಗಬೇಕಿತ್ತು. ಸರಿ, ಹಾನಗಲ್ಲ ಕುಮಾರ ಶಿವಯೋಗಿಗಳು 
ಈ ಕಾರ್ಯಕ್ಕೆ ಸನ್ನದ್ಧರಾದರು. 
| ಪರವಾದಿಗಳು ಪುಣೆ ಮೊದಲಾದ ಕಡೆಯಿಂದ ತಮ್ಮ 
| ಪರವಾಗಿ ವಾದಿಸಲು ಪಂಡಿತರನ್ನು, ನ್ಯಾಯವಾದಿಗಳನ್ನು 
| ಕರೆಯಿಸಿದರು. ಶ್ರೀಗಳು ನಾಡಿನ ವೀರಶೈವ ಪಂಡಿತರಿಗೆ 
ಕರೆಕೊಟ್ಟರು. ಪ್ರಕಾಂಡ ಪಂಡಿತರೂ, ಚೌಡಯ್ಯದಾನ 
ಪುರದ ಹೀಠಾಧಿಪತಿಗಳೂ, “ವೇದತೀರ್ಥ'ರೂ ಆಗಿದ್ದ 
| ಪೂಜ್ಯ ಶ್ರೀ ವಿರೂಪಾಕ್ಷ ಒಡೆಯರ ಸ್ವಾಮಿಗಳು ಹಾಗೂ 
|  ಹೊಪ್ಪಳದ ಗವಿ ಮಠಾಧ್ಯಕ್ಷರೂ, ಸಂಸ್ಕೃತದಲ್ಲಿ ಘನ 
' ವಿದ್ವಾಂಸರೂ ಆಗಿದ್ದ ಶ್ರೀನಿ. ಪ್ರ. ಮರಿಶಾಂತವೀರ ಮಹಾ 
ಸ್ವಾವಿಂಗಳು ಹಾನಗಲ್ಲ ಶ್ರೀಗಳ ಕರೆಗೆ ಓಗೊಟ್ಟು ಬಂದರು. 
ಶಿವಯೋಗ ಮಂದಿರದಿಂದ ಕಾಶಿಗೆ ಸಂಸ್ಕೃತ ವಿದ್ಯಾಭ್ಯಾ 
ಸಕ್ಕೆ ಹೋಗಿದ್ದ ವಿದ್ವಾಂಸರೂ ಈ ಹೊತ್ತಿಗೆ ಶ್ರೀಗಳ ಸನ್ನಿ 
ಧಿಗೆ ಧಾವಿಸಿದರು. 

ಹಣಕ್ಕಾಗಿ ಶ್ರೀಗಳು ಜೋಳಿಗೆ ಹಾಕಿದರು. ಹತ್ತಾರು 
ಸಾವಿರ ಕೂಡಿಸಿಕೊಂಡು ಪಂಡಿತರನ್ನು ನ್ಯಾಯವಾದಿ 
ಗಳನ್ನು ಕರೆದುಕೊಂಡು ಹೈದರಾಬಾದ ತಲುಹಿದರು. ಅಲ್ಲಿ 
ಬಂದಿದ್ದ ಸ್ವಾಮಿಗಳ ಆಚಾರ, ಅನುಷ್ಠಾನಕ್ಕೆ ಎಲ್ಲ ವ್ಯವಸ್ಥೆ 
ಯನ್ನು ತಾವೇ ಮಾಡಿದರು. 

ಈ ವ್ಯಾಜ್ಯ ಬಹಳ ದಿನಗಳವರೆಗೆ ನಡೆಯಿತು. ಬಹ 
ಳಷ್ಟು ಹಣ ಖರ್ಚಾಯಿತು. ಶ್ರೀಗಳ ಭಕ್ಷ ಕೋಟ ಹಣ 


54 ಹಾನಗಲ್ಲ ಕುಮಾರಸಾ ಿಮಿಗಳು 


ವನ್ನು ನೀಡಿದರು. ವೀರಶೈವ ರ ಪರವಾಗಿ ಸ ಸುಪ್ರ ಸಿದ್ಧ 
ನ್ಯಾ ಯವಾದಿಯಾಗಿದ್ದ ಶ್ರಿ ರಾಯ್‌ ವಿಕ ಶರ 
ಹಾ ಬಹು ದಿನಗಳವರೆಗೆ ವಾದಿಸಿದರು. ಅವರ ವಾದಕ್ಕೆ 
ಪೂರಕವಾಗುವಂತಹ ಸಾಹಿತ್ಯ ಸಾಮಗ್ರಿಯನ್ನು ವೀರ 
ಶೈವ ಪಂಡಿತರು ಒದಗಿಸುತ್ತಿದ್ದರು. ಕೊ ನೆ ಗೊ ಮ್ಮೆ 
ಮೂರುಜನ ವಿಶೇಷ ನ್ಯಾಯಾಧೀಶರಿಂದ ನಾಲ್ಕುನೂರು 
ಪುಟದ ನಿರ್ಣಯ ವೀರಶೈವರ ಪರವಾಗಿ ಹೊರಬಂದಿತು. 
“ಏೀರಶೈ ವರದು ಸ ತಂತ್ರ ಧರ್ಮ ಅವರಿಗೆ ರುದಾ ಭಿಷೇಕ 
ಸ ಅಧಿಕಾರವಿದೆ. ಆದ್ದರಿಂದ ವೀರಶೈವರು ಪರ 
ಳಿಯ ವೈ ಜನಾಥಲಿಂಗಕ್ಕೆ ಗೈ ವ ರುದ್ರಾ ಭಿಪೆ ಪೇಕಕ್ಕೆ ಯಾರೂ -: 
ಅಡ್ಡಿ ಹ ಟ್ರ ಮ ಪರಳಿಯ ವಾದಿಗಳ ಮ 
ದಾವೆಯನ್ನು ಈ ಕೋರ್ಟು ತಳ್ಳಿ ಹಾಕುತ್ತದೆ” ಎಂದು 
ನಿಜಾಮರ ಸಹಿಯೊಂದಿಗೆ ಸರಕಾರಿ ಗೆಜಿಟನಲ್ಲಿ ಪ್ರಕಟ 
ವಾಯಿತು. 
ಹಾನಗಲ್ಲ ಶ್ರೀಗಳಿಗೆ, ವೀರಶೈವರಿಗೆ ಅಪರಿಮಿತ ಆನಂದ 
ತಂದಿತು ಈ ನಿರ್ಣಯ. ಹಾನಗಲ್ಲ ಶ್ರಿ (ಗಳಂತಹ 
ಧೀಮಂತರು, ತಪೋನಿಷ ರು, ಸೃ ಧರ್ಮನಿಷ್ಠ ರು ಇಲ್ಲದೆ 
ಹೋಗಿದ್ದರೆ ಅಂದು ಕೆಲವರಿಂದ ಈ ಧರ್ಮಕ್ಕೆ ತಟ್ಟಿ ಲಿದ್ದ 
ಲಂಕ ತಪ್ಪುವುದು ಕಷ್ಟವಾಗಿತ್ತು. 
ಇಂದು ಈ ಘಟನೆಗೆ ಯಾವ "ಮಹತ ವೂ ಇಲ್ಲ ನಿಜ. 
ಆದರೆ ಅರ್ಥಶತಮಾನದ ಹಿಂದೆ ನಡೆದ” ಈ ಘು Wy ನಿ 
ನಾಡಿನ ತುಂಬೆಲ್ಲ ಕೋಲಾಹಲ ವೆಬ್ಳಿಸಿತ್ತೆ ೦ಬುದನ್ನು ಮರೆ 
ಯುವಂತಶಿಲ್ಲ. 


ಪಂ. ಪಂಚಾಕ್ಟರಗವಾಯಿಗಳು 


ಹಾನಗಲ್ಲ ಕುಮಾರಶಿವಯೋಗಿಗಳು ಜೀವನದ 
ನಾನಾ ಮುಖಗಳೂ ಏಳ್ಗೆ ಹೊಂದಬೇಕೆಂದು, ಅವು ಶಿವ 
ಮುಖವಾಗಿರಬೇಕೆಂದು ಭಾವಿಸಿದವರು. ಕೇವಲ ಶಿವ 
 ಯೋಗವೊಂದೇ ಭಗವಂತನ ಸಾಕ್ಟಾತ್ಕಾರಕ್ಕೆ ಯೋಗ್ಯ 
| ವೆಂದು ಅವರು ತಿಳಿದಿರಲಿಲ್ಲ. ಸಂಗೀತವೂ ಒಂದು ಶಿವ 
| ಯೋಗವೇ ಎಂದು ಭಾವಿಸಿದ್ದರು. ಅವರ ಈ ಭಾವನೆ 
| ಯನ್ನು ಸತ್ಯಗೊಳಿಸಲು ಒಬ್ಬ ಅಂಧ ಬಾಲಕ ಶ್ರೀಗಳ ಶಿಷ್ಯ 
| ನಾಗಿ ಬಂದ. ಮುಂದೆ ಗುರುವಿನ ಅಪಾರ ಕರುಣೆಯಿಂದ : 
| ಆ ಬಾಲಕ ರಾಷ್ಟ್ರವಿಖ್ಯಾತ ಉಭಯಗಾಯನವಿಶಾರದನಾಗು 
ತ್ತಾನೆ. ಆತ ಗಾನಯೋಗಿ ಪಂಚಾಕ್ಟರಗವಾಯಿ. ಪಂಚಾಕ್ಷರ 
ಗವಾಯಿಗಳಿಗೆ ಹಾನಗಲ್ಲ ಶ್ರೀಗಳು ಸಂಗೀತ ಸರಸ್ಪತಿಯ 
| ಸಾಕ್ಟಾತ್ಕಾರವಾಗುವಂತೆ ಆಶೀರ್ವದಿಸಿದರು. ಹಾಗೆ ಸಾಕ್ಟಾ 
ತ್ಕಾರ ಪಡೆದ ಗವಾಯಿಗಳು ಸಂಗೀತವನ್ನು ಶಿವಯೋಗದ 
ಗದ್ದಿಗೆಯ ಮೇಲೆ ಕೂಡಿಸಿ ಆರಾಧಿಸಿದರು. ಶಿವಯೋಗ 
ಮಂದಿರದ ಸುತ್ತಲಿನ ಬೆಟ್ಟದೋರೆ ಗವಾಯಿಗಳ ಸಂಗೀತ 
ದಿಂದ ಮರುಧ್ವನಿಗೊಂಡರೆ ಅಲ್ಲಿಯ ಮಲಾಪಹಾರಿ 
ನದಿ ಗವಾಯಿಗಳ ಸಂಗೀತದ ಅಲೆಹೊತ್ತು ಹರಿಯುತ್ತಿತ್ತು. 
ಅಲ್ಲಿಯ ಪಕ್ಷಿ ಸಂಕುಲ ತಮ್ಮ ಕಂಠದಲ್ಲಿ ಪಂಚಾಕ್ಟರ ಗವಾ 
ಯಿಗಳ ಗಾನ ಮಾಧುರ್ಯ ತುಂಬಿಕೊಂಡು ಪ್ರಕೃತಿಗೆ 
ಜೋಗುಳ ಪಾಡುತ್ತಿದ್ದವು. 

ಸಂಗೀತದಲ್ಲಿ ಅದ್ದಿ ಶೀಯರೆನಿಸಿದ್ದಂತೆ ಗವಾಯಿಗಳು 
ಅಖಂಡ ಬ್ರಹ್ಮಚರ್ಯವ್ರತ ನಡೆಸಿ, ಲಿಂಗಾರ್ಚನೆ, 


56 ಹಾನಗಲ್ಲ ಕುಮಾರಸ್ವಾಮಿಗಳು 


ಲಿಂಗಾನುಸಂಧಾನ, ಗುರುಲಿಂಗ ಜಂಗಮ ಭಕ್ತಿಯಲ್ಲಿಯೂ 
ನಿಸ್ಸೀಮರೆನಿಸಿದ್ದರು. 

ಗುರುಗಳ ಅಪ್ಪಣೆಯಂತೆ ದೇಶಸಂಜಚಾರ ಕೈಕೊಂಡು 
ಅಲ್ಲಲ್ಲಿ ಸಂಗೀತ ಕಚೇರಿ ನಡೆಸಿ ಸಂಗೀತದ ಬಗ್ಗೆ ಜನರಲ್ಲಿ 
ಉತ್ಪಕತೆ, ಸದಭಿರುಚಿ ಹುಟ್ಟಿಸಿದರು. ಆ ಕಾಲದಲ್ಲಿ ಅವ 
ರನ್ನು ಅರಮನೆಗಳು, ಗುರುಮನೆಗಳು ಕರೆಯಿಸಿಕೊಂಡು 
ಸಂಗೀತ ಕಜೇರಿ ನಡೆಸಿ, ಸ್ವರ್ಗೀಯ ಆನಂದವನ್ನೀಯುವ 
ಆ ಸಂಗೀತ ಕೇಳಿ ಬಿರುದುಗಳನ್ನು, ಖಿಲ್ಬತ್ತು ಗಳನ್ನು ನೀಡಿ 
ಸನ್ಮಾನಿಸಿದವು. 

ಪಂಜಾಕ್ಷರಗವಾಯಿಗಳ ಪಟ್ಟ ಶಿಷ್ಯರಾದ ಉಭಯ 
ಗಾಯನ ವಿಶಾರದರೂ, ತ್ರಿಭಾಷಾ ಕವಿಗಳೂ ಆದ ಪಂ. 
ಪುಟ್ಟಿರಾಜಗವಾಯಿಗಳು ಹುಟ್ಟು ಕುರುಡರು. ತಮ್ಮ ' 
ಗುರುವಿನ ಕಾರ್ಯವನ್ನು ಈಗಲೂ ಮಂಂದುವರಿಸಿಕೊಂಡು ' 
ಬರುತ್ತಿದ್ದಾರೆ. ಗದುಗಿನಲ್ಲಿ. "ತಮ್ಮ ಗುರುಗಳು ಸ್ಟಾ ಏಸಿದ್ದ 
'ವೀರಶೈ ವ ಪುಣ್ಯಾಶ್ರ ಮ” ಇವರ ಕತೃತ್ವ ಶಕ್ತಿ ಯಿಂದಾಗಿ 
ನಂದು ಬೃಹತ್ತಾ "ಬೆಳೆದಿದೆ. ನಾಡಿನ ನಾನಾ ಭಾಗದಿಂದ ' 
ಬಂದಿರುವ ಜನ್ಮಾಂಧರಿಗೆ ಹಾಗೂ ಕಲೆಯಲ್ಲಿ ಅಭಿರುಚಿ 
ಯಿಟ್ಬು ಕೊಂಡು ಬಂದಿರುವ ಅನಾಥರಿಗೆ ಊಟಿ ಉಡಿಗೆ, * 
ವಸತಿ ಎಲ್ಲ ಸೌಕರ್ಯ ನೀಡಿ ಸಂಗೀತ ವಿದ್ಯೆ ದಾನಮಾಡುತ್ತಿ 
ದ್ದಾರೆ. ದೇಶಕ್ಕೆ ಒಂದು ಹೊರೆಯಾಗಲಿದ್ದ ಹಾಗೂ ಜೀವನ 
ದಲ್ಲಿ ನಿಹ್ಕ್ರಿ ಯವಾಗಲಿದ್ದ ಅಸಂಖ್ಯಾತ ಕುರುಡರಿ ಗೆ | 
ಸಂಗೀತ ವಿದ್ಯೆ ನೀಡಿ ಸಮಾಜದಲ್ಲಿ ಅವರಿಗೊಂದು ಸ್ಥಾನ 
ಕಲ್ಪಿಸಿಕೊಟ್ಟರು. ಬದುಕುವುದಕ್ಕೆಅವರಿಗೆ ಗೌರವಪೂರ್ಣ 
ವಾದ ಮಾರ್ಗ ತೋರಿದರು. ಈ ದೃಷಿ ಯಿಂದ ದೇಶವೇ 
ಅವರಿಗೆ ಖುಣಿಯಾಗಿರಬೇಕಾಗಿದೆ. 


ನನಗಲ್ಲ ಕುಮಾರಸಾ ಮಿಗಳು 57 


ಹಾನಗಲ್ಲ ಶ್ರೀಗಳ ಶಿಷ್ಯ ಪರಂಪರೆಯಂತೆ ಪಂಚಾಕ್ಷರ 
ಗವಾಯಿಗಳ "ಶಿಷ್ಯ ಪರಂಪರೆಯೂ ಬಲು ಪ ದು. ಆ 
ಪರಂಪರೆಯಲ್ಲಿ ಅಗ್ರಗಣ್ಯರಾದವರೆಂದರೆ ಪಂ. ಪುಟ್ಟರಾಜ 
| ಗವಾಯಿ ಗ ಳು. ಇವರು ಉಭಯಗಾನವಿಶಾರದರೂ, 
| ತ್ರಿಭಾಷಾ ಕವಿಗಳೂ, ರಾಷ್ಟ್ರಪ್ರಶಸ್ತಿ ಪಡೆದವರೂ ಆಗಿ 
| ದ್ದ ರೆ. 
| ಈ ಶಿಷ್ಯ ಪರಂಪರೆಯಲ್ಲಿ ಹೆಸಸಜಕಾದ ಜನ್ನು 
!. ಹೆಲವು ಹೆಸರುಗಳೆಂದರೆ ಸಂಗೀತ ಸುಧಾಕರ ಪಂ. ಬಸವ 
| ರಾಜ ರಾಜಗುರು, ಪಂ. ಪಂಚಾಕ್ಷರಸ್ತಾಮಿ ಮತ್ತಿಗಟ್ಟಿ, 
| ಪಂ. ಸಿದ್ಧರಾಮ ಜಂಬಲದಿನ್ನಿ ಮುಂತಾದವರು. 

ಹಾನಗಲ್ಲ ಶ್ರೀಗಳ ಕೃಪೆಯಿಂದ ಪಂ. ಪಂಚಾಕ್ಷರ 
| ಗವಾಯಿಗಳ "ನೇತ್ಯ ತ್ವದಲ್ಲಿಸಂಗೀತ, ನಾಟಕ, ವಾದ್ಯ 
| ಸಂಗೀತ, ರಾಣ ಕೀರ್ತನ, ನಟನಾ ಕೌಶಲ್ಯಗಳಲ್ಲಿ 
| ನಿಷ್ಠಾತರಾದವರು ಎಣಿಕೆಗೆ ನಿಲುಕದಷ್ಟು ಜನರಿದ್ದಾರೆ. 
| ಇದೆಲ್ಲ ಈ ನಾಡಿನಲ್ಲಿ ನಡೆಯುವೇಕಾದುದು ಶ್ರೀ 
ಹಾನಗಲ್ಲ ಕುಮಾರಶಿವಯೋಗಿಗಳ ಕೃ ಪೆಯಿಂದಾಗಿ 
| ಎಂಬುದನು, ನೆನೆದಾಗ ಶ್ರೀಗಳು ನಾಡಿಗೆ ಸಲ್ಲಿಸಿದ ಸರ್ವ 
| ' ತೋಮುಖವಾದ ಸೇವೆಯ ಅರಿವು ಆಗದಿರದು. 


ಹಾನಗಲ್ಲ ಮಠದ ಇಂದಿನ ಶ್ರೀಗಳು 


ಸಾವಿರದೊಂಬೈ ನೂರ ಆರರಲ್ಲಿ ಧಾರವಾಡ. ಜಿಲ್ಲೆಯ 
ಅರಳಿಕಟ್ಟಿ ಹಿರೇಮಠದಲ್ಲಿ ಜನಿಸಿದರು. ಚಂದ್ರ ಶೇಖರ 
ಎಂದು ನೌಾಕರಣವಾಯಿತು. ಹಾನಗಲ್ಲ ಕುಮಾರ ಶಿವ 
ಯೋಗಿಗಳು ಸಾವಿರದೊಂಬೈನೂರ ಏಳರಲ್ಲಿ ಸಂಚಾರ 


48 ಹಾನಗಲ್ಲ ಕುಮಾರಸ್ವಾಮಿಗಳು 


ಗೈಯುತ್ತ ಅರಳಿಕಟ್ಟೆ ಗೂ ದಯವಮಾಡಿಸಿದರು. ದೇವರ 
ಕೋಣೆಯಲ್ಲಿ ನಿದ್ರಿಸುತ್ತಿದ್ದ ಒಂದು ವರುಷದ ಹಾಲು 
ಗಲ್ಲದ ಈ ಹಸುಗೂಸಿನ ತಲೆಯ ಮೇಲೆ ನಾಗರಹಾವು ಹೆಡೆ 
ಬಿಚ್ಚಿ ಆಡುತ್ತಲಿತ್ತು. ಅದನ್ನು ಕಂಡ ಮನೆಯವರು ಹೆದರಿ, 
ಅಚ್ಚರಿಗೊಂಡು ಪೂಜ್ಯ ಶ್ರೀಗಳವರಲ್ಲಿಗೆ ಧಾವಿಸಿ ನಡೆದು 
ದನ್ನು ಬಿನ್ನವಿಸಲು ಆಗ 5 (ಗಳು ನಿಮ್ಮ ವಂಗು ನಿಮ್ಮ 
ದಾಗದೆ ಗುರುವಿನದಾಗುತ. “ಡೆ. ಆಗ ಆತನಿಂದ ಲೋಕೋಪ 
ಕಾರವಾಗುತ್ತದೆ. ಅಂಜದಿರಿ. ನಿಮ್ಮದು ಪುಣ್ಯಗರ್ಭ' 
ಎಂದು ಆಶೀರ್ವದಿಸಿದರಂತೆ. 
ಮುಂದೆ ಸಾವಿರದೊಂಬೈನೂರ ಹದಿನೈದರಲ್ಲಿ ಅಲ್ಲಿಯ 
ಭಕ್ತರು ಚಂದ್ರ ಶೇಖರನನ್ನು 'ತಮ್ಮ ಊರಿನ ಹಿರೇಮಠದ 
ಮೂರ್ತಿಗಳನ್ನ್‌ ಗಿ ಮಾಡಲು ಹಾನಗಲ್ಲ ಶ್ರೀಗಳ ಪಾದಕ್ಕೆ 
ಅರ್ಪಿಸಿದರು. ಶಿ (ಗಳು ಶಿವಯೋಗ ಮಂದಿರದಲ್ಲಿ ಚಂದ 
ಶೇಖರನಿಗೆ ವಿದ್ಯಾಭ್ಯಾಸಮಾಡಲು ಅವಕಾಶ ನೀಡಿದರು. 
ಪೂರ್ವಾಶ್ರಮದ ಹೆಸರು ತೆಗೆದು ಗುರುಗಳು ಶ್ರೀ ರೇಣು 
ಕಾರ್ಯನೆಂದು ನಾಮಕರಣ ಮಾಡಿದರು. 
ಶ್ರೀರೇಣುಕಾರ್ಯರು ಶಿವಯೋಗ ಮಂದಿರದ ಸುಂದರ 
ಹಾಗೂ ಪ್ರಶಾಂತ ವಾತಾವರಣದಲ್ಲಿ ಶ್ರೀ ಗರುವಿನ ಅಂತಃ 
ಕರಣದ, ತಪಃ ಪ್ರಭಾವದ ಬೆಳಕಿನಲ್ಲಿ ಯೋಗ, ಸಂಸ್ಕೃತ, 
ಕನ್ನಡ, ಸಂಗೀತ, ಚಿತ್ರಕಲೆಗಳಲ್ಲಿ ಆಸಕ್ತಿಯಿಂದ ಅಭ್ಯಾಸ 
ಸಾಗಿಸಿದರು. ಸಂಸ್ಕೃತದ ಉಚ್ಛ ಶಿಕ್ಷಣವನ್ನು ಪಂ. ವೀರ 
ಭದ್ರ ಶಾಸ್ತ್ರಿಗಳು ಹಾಗೂ ಪಂ. ರೇವಣಸಿದ್ಧ ಶಾಸ್ತ್ರಿಗಳಿಂದ 
ಪಡೆದರು. ನ್ಯಾಯ ವ್ಯಾಕರಣದಲ್ಲಿ ಬಲ್ಲಿದರಾದರು. ದೀಕ್ಷೆ 
ಹೊಂದಿ ದೇಶಿಕರಾದರು. ಶಿವಯೋಗ 'ಮಂದಿರದ ವ್ಯವಸ್ಥೆ 
ಯಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿ ದ್ದರು. ತಮ್ಮ 


| ಹಾನಗಲ್ಲ ಕುಮಾರಸ್ವಾಮಿಗಳು 59 


ಯೋಗವಿದ್ಯೆಯಿಂದ, ಕರ್ತವ್ಯನಿಷ್ಠ ಯಿಂದ, ಭಕ್ತಿ ಪರಾ 
ಯಣತೆಯಿಂದ ಗುರು ಹಾನಗಲ್ಲ ಕುಮಾರಶಿವಯೋಗಿಗಳ 
ಹ್ರೀತಿಗೆ ಪಾತ್ರರಾದರು. 
| ಮುಂದೆ ಹಾನಗಲ್ಲ ವಿರಕ್ತಮಠದ ಶ್ರೀ ನಿ.ಪ್ರ.ಮಹೇ 
| ಶ್ರರಸ್ತಾಮಿಗಳು ಲಿಂಗೈ ಕೃರಾಗಲು ಹು ಬೃ ಳ್ಳಿ ಮೂರು 
"ಈ ಸಾವಿರ” ಮಠದ ಆಗಿನ ಜಗದ್ಗು ರಂಗಳಾಗಿದ ಶಿ 'ಗುರುಸಿದ್ದ 
| ರಾಜಯೋಗೀಂದ್ರ ಮಹಾಸ್ಟಾ ಮಿಗಳು, ನವಿಲುಗುಂದದ 
| ಶ್ರೀಗಳು, ಗುತ್ತ ರದ ಶಿ ಗಳು ಮತ್ತು ರಾ. ಬ. ದೇವೀ 
| ಹೊಸೂರಶೆಟ್ಟ ರು ಮೊದಲಾದವರ ಬಯಕೆಯಂತೆ ಶ್ರೀ 
ರೇಣುಕ ದೇ: "9 ಕರನ್ನು ೧೯೩೬ರಲ್ಲಿ ಹಾನಗಲ್ಲ ವಿರಸ, 
ಮಠಕ್ಕೆ ಅಧಿಕಾರಿಗಳನ್ನಾಗಿ ಮಾಡಿದರು. 
| ಹಾನಗಲ್ಲ ಮಠದ ಅಧಿಕಾರದ ಕಾಲಕ್ಕೆ ಶ್ರೀ ಗುರುಂ 
| ಐನ ಮೊದಲ ಪುಣ್ಯನಾಮವಾದ ಸದಾಶಿವಸ್ವಾಮಿಗಳಂದು 
 ನಾಮಕರಣವಾಯ್ತು ಇವರಿಗೆ. ಅಂದಿನಿಂದ ಸಮಗ್ರ 
|" ಮೂವತ್ತೇಳು ವರುಷಗಳ ಕಾಲ ಶಿವಯೋಗ ಮಂದಿರ 
|" ಹಾಗೂ ಹಾನಗಲ್ಲ ಮಠದ, ಸಮಾಜದ ಏಳ್ಗೆಗಾಗಿ ಅವಿ 
ಶ್ರಾಂತವಾಗಿ ದುಡಿಯುತ್ತ ಬಂದಿದ್ದಾರೆ. 
ಶಿವಯೋಗ ಮಂದಿರದ ಸರ್ವತೋಮುಖ ಅಭಿವೃದ್ಧಿ 
ಹಾಗೂ ಅಲ್ಲಿರುವ ವಟುಗಳ, ಸಾಧಕರ ಜೀವನ ಸಿದ್ದಿಗಾಗಿ 
ಶ್ರೀ ಸದಾಶಿವ ಸ್ವಾಮಿಗಳು ಹಗಲಿರುಳು ಪರಿಶ್ರಮಿಸುತ್ತಿ 
ದ್ದಾರೆ. ತಮ್ಮ ಶ್ರೀ ಗುರುವಿನ ಕೃಪೆಯಿಂದ ಅಲ್ಲಿ ಈಗ 
ಅದ್ಭುತವಾದ ಕಾರ್ಯಗಳನ್ನು ಸ್ವಾಮಿಗಳು ಮಾಡುತ್ತಲಿ 
ದ್ದಾರೆ. ತಮ್ಮ ಗುರುವಿನ ಸಮಾಧಿ ಹಾಗೂ ಸಮಾಧಿಯ 
ಮೇಲೆ ಅಮೋಘವಾದ, ಮನೋಹರವಾದ, ಕಲಾತ್ಮಕ 
ವಾದ ಮಂದಿರ ಕಟ್ಟಿಸಿದ್ದಾರೆ. ಅಲ್ಲಿಯ ಕಲ್ಲು ಕಂಬಗಳಲ್ಲಿ 


60 ಹಾನಗಲ್ಲ ಕುಮಾರಸ್ವ್ಯಾಮಿಗಳು 


ಅರಳಿರುವ ಲತಾಬಳ್ಳಿಗಳು, ಸುಳುಹು-ಹೊಳಹುಗಳು ' 
ಶ್ರೀಗಳ ಕಲಾಪ್ರ ಜ್ಞ ಗೆ, ಸದೃಶವಾದ ಗುರುಭಕ್ತಿಗೆ ಸಾಕ್ಷಿ 
ಹೇಳುತ್ತ ಲಿವೆ. 

ಬೇಸಿಗೆಯಲ್ಲಿ ಶಿವಯೋಗ ಮಂದಿರದಲ್ಲಿರುವ ವಟು 
ಗಳಿಗೆ, ಸಾಧಕರಿಗೆ, ಪಂಡಿತರಿಗೆ ಬಿಸಿಲಬೇಗೆ ತಗಲದಿರ ' 
ಲೆಂದು ಅವರನ್ನೆಲ್ಲ ಆ ತಾಯ ವಾತ್ಸಲ್ಯದ ಶ್ರೀ ಸದಾಶಿವ 
ಸ್ವಾವಿಂಗಳು ತೆಂಗು ಕಂಗುಗಳಿಂದ ತಂಪನೀಡುವ ಮಲೆ 
ನಾಡಿನ ಹಾನಗಲ್ಲು ಮಠಕ್ಕೆ ಕರೆತರುತ್ತಾರೆ. ಬೇಸಿಗೆ ಮುಗಿ 
ಯುವವರೆಗೂ ಸಾಧಕರ: ವಟಿಂಗಳ ಶಿಕ್ಷಣ, ಯೋಗಾ 
ಭ್ಯಾಸ ಎಲ್ಲವೂ ಅಲ್ಲಿಯಂತೆಯೇ ಶ್ರಿ (ಮಠದಲ್ಲಿ ನಡೆಯು 
ತ್ತದೆ. ಮಳೆಗಾಲ ಆರಂಭವಾದ ಕೊಡಲೇ ಮತೆ, ಇಲ್ಲಿಂದ 
ಮಂದಿರಕ್ಕೆ ಮರಳಿ ಕರೆತರುತ್ತಾರೆ. 

ಶ್ರೀ "ಸದಾಶಿವಸ್ಥಾಮಿಗಳ ಕರ್ತೃತ್ವ ಶಕ್ತಿಯಿಂದಾಗಿ 
ಇಂದು ಶಿವಯೋಗ ಮಂದಿರದಲ್ಲಿ ಕೋಟ ಕೋಟಿ 
ರೂಪಾಯಿ ಬೆಲೆಯ ಆಧುನಿಕ ಕಟ್ಟಡಗಳು ತಲೆಯೆತ್ತಲು 
ಸಾಧ್ಯವಾಗಿದೆ. ಆದರೆ ಅವರು "ಇದೆಲ್ಲ ನನ್ನಿಂದಾಯಿತೆಂದು 
ಹೇಳುವುದೇ ಸರ್ವಥಾ ಸಲ್ಲದು. ಇದೆಲ್ಲ ಆ ಪರಮ ಗುರು 
ವಾದ ಕುಮಾರೇಶನದು' ಎನ್ನುತ್ತಾರೆ ಅಪಾರ ಶ್ರದ್ಧೆಯಿಂದ 
ಭೃತ್ಯಾಚಾರದಿಂದ. 

ಶ್ರೀ ಸದಾಶಿವಸ್ಥಾಮಿಗಳ ದಾಸೋಹಂಭಾವ, ಅಂತಃ 
ಕರಣ ಅಸದೃಶವಾದವುಗಳು. 

ಸದಾ ನಗುಮೊಗದ, ಎತ್ತರದ ನಿಲುವಿನ, ಹೊಳಪುಳ್ಳ 
ಕಣ್ಣಿನ ಭಸ್ಮಭೂಹಿತ ಲಲಾಟಿದ, ಎಪ್ಪತ್ತರ ಅಂಚಿನಲ್ಲಿ 
ರುವ ಈ ಕಾಪಾಂಬರಧಾರಿಯ ದರ್ಶನ ಪಡೆಯುವುದೇ ' 
ಒಂದು ಭಾಗ್ಯ. 


ಲಿಂಗವೆನ್ನಿ, ಲಿಂಗೈಕ್ಯವೆನ್ನಿ 


ಧರ್ಮ, ಸಮಾಜ, ನಾಡಿನ ಸರ್ವತೋಮುಖ ಏಳ್ಗೆ 
ಗಾಗಿ ತಮ್ಮ ಸುದೀರ್ಥ ಜೀವನವನ್ನು ಮುಡುಪಾಗಿಟ್ಟ 
' ಶ್ರಿಗಳು ವೃದ್ಧಾಪ್ಯದಲ್ಲಿ ಚರಜಂಗಮರಾಗಿ ಈ ನಾಡಿನ 
| ತುಂಬ ಇಡಾ ರ” ಕ "ಕೊಂಡು ಜನಮನದ ಕಾಳಿಕೆಯ ಕಳೆ 
ವಲ್ಲಿ ನಿರತರಾಗಿದ. ರು. ಹೀಗೆಯೇ ಸಂಚಾರ ಮಾಡುತ್ತ 
ಸಸ್ಯಕ್ಕೆ ಪ್ರಿಗಳು ದಯಮಾಡಿಸಿದರು. ಅಲ್ಲಿಯ 

ಸ್ತವ್ಯದಲ್ಲಿ ಒಮ್ಮೆಲೇ ಪ್ರಿಗಳವರು ಅನಾರೋಗ್ಯಕ್ಕೀಡಾ 
1 ಪರಮ ಆಚಾರನಿಷ್ಠ ರಾದ ಶ್ರಿಗಳು ಔಷಧೋಪ 
ಚಾರಕ್ಕೆ ಒಪ್ಪದಾದರು. ನಿತ್ಯದ ಸ್ನಾ ನ, ಪೂಜೆ, ಅನುಷ್ಠಾನ, 
| ಧ್ಯಾನ" ಎಲ್ಲವೂ ಸಾಗಲೇಬೇಕು. ಕಾಹಿಲೆ ದಿನಗಳೆದಂತೆ 
| ಹೆಚ್ಚುತ್ತ ಹೋದಾಗ ಆಲ್ಲಿಯ ಶಿಷ್ಯವರ್ಗಕ್ಕೆ ಗಾಬರಿ 
| ಯಾಯಿತು. ಆದರೆ ಶ್ರಿಗಳದು ಸದಾ ಸಮಾಜಸೇವೆಯ 
ಚಿಂತೆ. ಸನ್ನಿಧಿಗೆ ತಮ್ಮ ಅನಾರೋಗ್ಯದ ಕಲ್ಪನೆಕೂಡ ಇರ 
ಲಿಲ್ಲ. ಅಲಿಂದ ಹಾವೇರಿಗೆ ಕರೆದು 'ಕಂದರು. ಹಾವೇರಿಗೆ 
ಬಂದಕೂಡಲೇ ಶ್ರಿಗಳವರ ಅಸ್ಪಾಸ್ಥ್ಯದ ವಿಷಯ ನಾಡಿನ 
ತುಂಬ ಹಬ್ಬಿತು. ಸುಂತ್ತಿ ನಿಂದಲೂ ಭಕ್ತರು ಹಾವೇರಿಗೆ 
ಧಾವಿಸಿದರು. 

ಅಲ್ಲಿಗೆ ಬಂದ ನಂತರವೂ ಆರೋಗ್ಯ ಸುಧಾರಿಸಲಿಲ್ಲ. 
ಶ್ರಿಗಳವರ ಇಚ್ಛೆಯಂತೆ ಶಿವಯೋಗ ಮಂದಿರಕ್ಕೆ ದೇವರ 
ಮೇಲೆ ಭಾರಹಾಕಿ ಶಿಷ್ಯರು ಅವರನ್ನು ಕರೆತಂದರು. 

ಶಿವಯೋಗ ಮಂದಿರ ತಲುಪುವವರೆಗೂ ಶ್ರೀಗಳ 
... ಪ್ರಾಣಪಕ್ಷಿ ಉಳಿದೀತು ಎನ್ನುವ ಭರವಸೆ ಯಾರಿಗೂ ಇರ 
ಲಿಲ್ಲ. ಆದರೆ ಸಂಕಲ್ಪ ಸಿದ್ಧಿಯನ್ನು ಪಡೆದಿದ್ದ ಪರಮ 


62 ಹಾನಗಲ್ಲ ಕುಮಾರಸ್ವಾಮಿಗಳು 


ಶಿವಯೋಗಿಗಳಾದ ಹಾನಗಲ್ಲ ಕುಮಾರಸ್ವಾಮಿಗಳು 
ಹಾರಲು ಸಿದ್ಧವಾಗಿದ್ದ ಪ್ರಾಣಪಕ್ಷಯನ್ನು ತಮ್ಮ ಯೋಗ 
ಬಲದಿಂದ ಹಾರದಂತೆ ಮಾಡಿದ್ದರು. 

ಶಿವಯೋಗ ಮಂದಿರ, ಅವರದೇ ಸೃಷ್ಟಿಯಾದ ಶಿವ 
ಯೋಗ ಮಂದಿರಕ್ಕೆ ಬಂದು ಸ್ನಾನ ಪೂಜಾದಿಗಳನ್ನು 
ಮುಗಿಸಿದರು. ಲಿಂಗಯ್ಯ ನಧ್ಯಾ ನದಲ್ಲಿರುವಾಗಲೇ ಕಣ್ಣು, 
ತೆರೆದಿರುವಂತೆಯೇ ಲಿಂಗಯ್ಯ ಹೂಟ ಒಂದಾದರು. ಲಿಂಗೈ 
ಕೃದ ಆ ದಿನ ಸಾವಿರದೊಂಬೈ ನೂರ ಮೂವತ್ತ ನೆಯ 
ಇಸವಿ, ಮಾಘ ಬಹುಳ ಸಪ್ಪವಿ, ಗುರುವಾರ ಗೋಧೂ 
ಳಿಯ ಸಮಯ. 

ಸಮಗ್ರ ಅರವತ್ತು ಮೂರು ವರುಷದ ತಮ್ಮ ಜೀವಿತ 
ಕಾಲದಲ್ಲಿ ತ (ಗಳು ನಾಡು, ನುಡಿ, ಧರ್ಮ, ಸಮಾಜದ 
ಚಿಂತನೆಯಳಿಯೇ ಕಾಲ ಕಳೆದರು. 

ಪಂಜ ಬೌತಿಕ ಕಾಯದಿಂದ ಮಾತ್ರ ಮರೆಯಾದ 
ಶ್ರೀಗಳು ಬೆಳಕಿನ ರೂಪದಲ್ಲಿ ಬಯಲ ತುಂಬ ತುಂಬಿ 
ಕೊಂಡಿದ್ದಾ ರೆ. ಆ ಮಹಾ "ಬೆಳಕು ಹಲವು ರೂಪದಲ್ಲಿ 
ಇಂದೂ ಲೋಕದ ಒಳಿತಿನಲ್ಲಿ ಚಿಂತನಶೀಲವಾಗಿದೆ. 


ಪ್ರಶ್ನೆಗಳು 


. ಸದಾಶಿವಯ್ಯ್ಕನ ತಂದೆ ತಾಯಿಗಳ ಹೆಸರೇನು? ಅವನು ಯಾವಾಗ 

ಎಲ್ಲಿ ಜನಿಸಿದ ? 

. ಸದಾಶಿವನಿಗೆ ವಿದ್ಯಾಭ್ಯಾ 

ಯಾವುವು ? 

. ಇಷ್ಟಲಿಂಗದ ಬಗ್ಗೆ ಸದಾಶಿವಯ್ಯನವರ ಸಂಶಯ ನಿವಾರಣೆ 

ಯಾದ ಬಗೆ ಹೇಗೆ? 

. ವೀರಶೈವ ಮಹಾಸಭೆಯನ್ನು ಕುರಿತು ನಾಲ್ಕು ಮಾತುಗಳನ್ನು 

ಬರೆಯಿರಿ. 

. ಪ್ರಿಗಳು ಶಿವಯೋಗ ಮಂದಿರಕ್ಕೆ ಸ್ಥಳ ನಿರ್ದೇಶನ ಮಾಡಿದ 

ಸಂದರ್ಭವನ್ನು ವಿವರಿಸಿರಿ. 

. ಶಿವಯೋಗ ಮಂದಿರದ ಪರಿಸರವನ್ನೂ, ಅಲ್ಲಿನ ನಿತ್ಯಕರ್ಮ 

ಗಳನ್ನೂ ವಿವರಿಸಿರಿ. 

. ಪರಳಿಯ ಪ್ರಕರಣದಲ್ಲಿ ಪ್ರಿಗಳು ವಹಿಸಿದ ಪಾತ್ರದ ಮಹತ್ವ 

ವೇನು ? 

. ಶ್ರೀಗಳು ನಾಡಿಗೆ ಸಲ್ಲಿಸಿದ ಸರ್ವತೋಮುಖವಾದ ಸೇವೆಯನ್ನು 
ಸವಿಸ್ತಾರವಾಗಿ ಬರೆಯಿರಿ. 


ಸದ ಕಾಲದಲ್ಲಿ ಒದಗಿದ ತೊಂದರೆಗಳು 


ಮೂಲವಿಜ್ಞಾನ ಪಾಠಮಾಲೆ 


ನಾಲ್ಕು ಬಣ್ಣಗಳ ಚಿತ್ರಗಳ ಸಮೇತ ಮಕ್ಕಳ ಮನಸ್ಸನ್ನು ಆಕರ್ಷಿಸುವಂತೆ 


೦ 


SD GS es 


OD 
O 


೧೧. 


(16 ಪುಸ್ತಕಗಳ ಕಟ್ಟು ಬೆಲೆ ರೂ. 32-00) 


ಅನುವಾದ : 

ವಾಯು ಟ್ರಿ. ಭಾಗ್ಯಲಕ್ಷ್ಮಿ 
ಭೂಮಿ ಕೆ. ಸಿ. ಶಿವಪ್ಪ 
ವಿದ್ಯುತ್ತು pa ವೆಂಕಟನರಸಿಂಹಯ್ಯ 
ಬಲಗಳು ಮತ್ತು ಅಳತೆಗಳು ಜಿ. ಟೆ. ನಾರಾಯಣರಾವ್‌ 
ಉಷ್ಣ ಕೆ. ಶ್ರೀನಿವಾಸನ್‌ 
ಬೆಳಕು ಎಚ್‌. ವಿ. ಶ್ರೀರಂಗರಾಜು 
ಜೀವಂತ ವಸ್ತುಗಳು : ಪ್ರಾಣಿಗಳು ಕೆ. ಶಿವರಾಮ ಕಾರಂತ 
ಜೀವಂತ ವಸ್ತುಗಳು : ಮಾನವ ಟಿ. ಭಾಗ್ಯಲಕ್ಷ್ಮಿ 

. ಜೀವಂತ ವಸ್ತುಗಳು : ಸಸ್ಯಗಳು ಜೆ. ಎಂ. ಟೆ. ರಾಜನ್‌ 
. ಕಾಂತತ್ವ ಎನ್‌. ನಾರಾಯಣ ಸಿಂಗ್‌ 
ಶಬ್ದ ಕೆ. ಎಸ್‌. ರಾಮಕೃಷ್ಣಮೂರ್ತಿ 

. ನೀರು ಎ. ಚಂದ್ರಶೇಖರಯ್ಯ 
. ಪ್ರಾಣಿಗಳು ಮತ್ತು ಅವುಗಳ ಮರಿಗಳು ಜೆ. ಎಂ. ಟಿ. ರಾಜನ್‌ 
. ಆಕಾಶ ಮತ್ತು ಮಾನವ ಎಸ್‌. ಆರ್‌. ಮಾಧುರಾವ್‌ 
. ಕಡಲಿನ ಜೀವಿಗಳು ಕೆ. ಶಿವರಾಮ ಕಾರಂತ 
. ಪರಮಾಣುಗಳು ಜೆ. ಆರ್‌. ಲಕ್ಷ್ಮಣರಾವ್‌ 


ಅಧಿಕೃತ ಮಾರಾಟಗಾರರು : 
ಇಂಡಿಯ ಬುಕ್‌ ಹೌಸ್‌ 
ಗಾಂಧಿನಗರ, ಬೆಂಗಳೂರು - 560009 


hana ak 


ಇಂಡಿಯಾ ಬುಕ್‌ ಹೌಸ್‌ "ಗಿ 


ರ ಬೆಂಗಳೂರು ಐ 


ಹಗ್ಗ ತ್‌ 


